PO 


ಕವನಗಳು 


ಸವಿತಾ ನಾಗಭೂಷಣ 


ಜಾತ್ರೆಯಲ್ಲಿ ಶಿವ 


ಕವತಗಳು 


ಸವಿತಾ ನಾಗಭೂಷಣ 


ಅಕ್ಷರ ಪ್ರಕಾಶನ, ಹೆಗ್ಗೋಡು, ಸಾಗರ, ಕರ್ನಾಟಕ 


Jaatreyalli Shiva: (Kannada) Collection of poems by Savita 
Nagabhushana, 0/0 Supdt. of Post Offices, Chitradurga. 


Published by Akshara Prakaghana, Hegapdy Sagara, Karnataka 
577 417. 


First Edition: 2002 
@ author 


ಬೆಲೆ : ಐವತ್ತು ರೂಪಾಯಿ 
ಅಕ್ಷರ ಜೋಡಣೆ: ಅಕ್ಷರ ಗಣಕ, ಹೆಗ್ಗೋಡು 
ಮುದ್ರಣ: ಅಚ್ಚುಮೆಚ್ಚು, ಹೆಗ್ಗೋಡು 


ಅರ್ಪಣೆ 
ನನ್ನ ತಂದೆ - ತಾಯಿ 
ದಯಾನಂದ - ಸರಸ್ವತಿ 
ಇವರಿಗೆ 


ಬಿಟ್ಟೆನೆಂದರೆ ಬಿಡದೀ ಮಾಯೆ 
ಕವಿತೆ! 


ಬರೆಯಲಾಗದು. ಒಂದು ಅಕ್ಷರವೂ ನನ್ನಿಂದ ಇನ್ನು ಸಾಧ್ಯವಾಗಲಾರದು ಎಂದು 
ಅಂದುಕೊಂಡ ಮರುಗಳಿಗೆಯಲ್ಲೇ ಬರೆದ ಕವಿತೆಗಳಿವು! ಕಳೆದ ಮೂರು 
ವರುಷಗಳಲ್ಲಿ ನನ್ನೊಳಗೆ ಹುಟ್ಟಿದ ಕವಿತೆಗಳನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. 
ನನ್ನೆಲ್ಲಾ ಹಿಂದಿನ ಕವಿತೆಗಳನ್ನು ಪ್ರೀತಿಯಿಂದ ಎತ್ತಿಕೊಂಡ ರೀತಿಯಲ್ಲೇ ಕನ್ನಡದ 
ಸಹೃದಯ ಕಾವ್ಯಪ್ರೇಮಿಗಳು ಜಾತ್ರೆಯಲ್ಲಿನ ಶಿವನನ್ನೂ ಎತ್ತಿಕೊಂಡಾರು, ಎಂಬ 
ಆಸೆ, ನಿರೀಕ್ಷೆ. 

ಇಲ್ಲಿನ ಕವಿತೆಗಳ ಮೊದಲ ಓದುಗ ನಾಗಭೂಷಣ. ಗೆಳತಿಯರಾದ 
ಪದ್ಮಾಕ್ಷಿ, ಗೀತಾ ಇವರನ್ನು ಈ ಸಂದರ್ಭದಲ್ಲಿ ನೆನೆಯದೆ ಇರಲಾರೆ. 

ಇಲ್ಲಿನ ಎಲ್ಲಾ ಕವನಗಳನ್ನು ಬಿಡಿಬಿಡಿಯಾಗಿ ಮೊದಲು ಪ್ರಕಟಿಸಿದ 
ಪತ್ರಿಕೆಗಳಿಗೆ, ಒಟ್ಟಾಗಿ ಪ್ರಕಾಶಿಸುತ್ತಿರುವ ಅಕ್ಷರ ಪ್ರಕಾಶನಕ್ಕೆ ಯಣಿಯಾಗಿದ್ದೇನೆ. 

ಹಿರಿಯರ ಹರಕೆ, ಕಿರಿಯರ ಪ್ರೀತಿ ನನ್ನನ್ನು ಮುನ್ನಡೆಸಿವೆ. ಎಲ್ಲರಿಗೆ 
ವಂದನೆ. 


ಚಿತ್ರದುರ್ಗ ಸವಿತಾ ನಾಗಭೂಷಣ 


ಶಶ 


OE 


ಪರಿವಿಡಿ 


. ತಂಗಿ ಹುಟ್ಟಿದಳು 

. ಸಮಯವಿದೆಯೆ ಪಪ್ಪಾ 
. ಬಾಳ ಸಂಜಿ" 

. ಕೊಂಡ ಹಾಯುವಳು 

. ಪ್ರೇಮ ಪುಷ್ಪ 


ಬೆಳಸು 


. ಕೆಟಕಿಯಲ್ಲಿ ಚಂದ್ರ 

. ಎಲ್ಲರೂ ದಡ ಸೇರಿದರು 

. ಪ್ರಾರ್ಥನೆ 

"ಮಹಮದನ ಪ್ರೇಮಪತ್ರ 
. ಬುದ್ದ ಕವಿತೆ 

. ಹೇಗೆ ಪ್ರೀತಿಸದೆ ಇರಲಿ ಚಂದ್ರನನ್ನು 
. ಚಂಡಿ 

. ಜೌತ್ರೆಯಲ್ಲಿ ಶಿವ 

. ಭುವನ ಸುಂದರಿ 

. ನಿನ್ನ ನಂತರ... 

ಒ ದುಃಖ 

. ಬೆಕ್ಕು ಅಡ್ಡ ಹೋಯಿತು 

. ನಾದಿನಿ ಬಂದು ಹೋದಳು 
. ದೊಡ್ಡ ಮರ 

. ಬಾಗು 

. ಚಿತೆಗೇರಲಿಲ್ಲ ಹೂವುಗಳು 


೫ 


ಫಥ, 
ವಿ೪. 
ವಜ. 
ವಿಸಿ, 
ತ್ತಿ. 
ಪಿಟ, 
ky 
೩೦. 


೩೧. 
ನಿಲಿ 


ಮುಂದ ಸಾಗುವ ಮುನ್ನ 
ನಿನ್ನೊಂದಿಗೆ ಮಾತನಾಡಲಾರೆ 
ಮತ್ತೆ ಹುಟ್ಟುವುದಾದರೆ 

ಆನೆ ಪೊಡಮಟ್ಟಿತು 

ಗಾಂಧಿ ಹುಟ್ಟಿದ್ದು | 

ನಮನ 


ನವೋದಯದ ನಲವು : ಜಿ. ಎಸ್‌. ಎಸ್‌. 


ಜಾಗತೀಕರಣದ ಹೊಸಿಲಲ್ಲಿ ನಿಂತಿರುವ 
ರೈತನಿಗೊಂದು ಕಿವಿಮಾತು 

ಹೆಣ್ಣು ಜೀವ & 

ಕನಕ - ಕೃಷ್ಣ 


೫೬ 
೫೮ 
೬೦ 
೬೨ 
೬೩ 
೬೪ 
೬ 


೬೯ 
೭೩ 
೭೫ 


ತಂಗಿ ಹುಟ್ಟಿದಳು 


ಸಂಭ್ರಮವಿಲ್ಲ, ಸಡಗರವಿಲ್ಲ 
ಮನೆಯೊಳಗೆ ಸೂತಕದ ವಾತಾವರಣ 


ಆಶೆಯಂತೆಯೆ 
ಬತ್ತಿ ಹೋಗಿದೆ ಎದೆ ಹಾಲು 
ಹಡೆದವ್ವ ಕೊರಗುವಳು 


ಜೋಲಿ ಏರಿಸಲು 
ಮೊಳೆಯೆ ಸಿಗಲೊಲ್ಲದು 
ಅಪ್ಪ ಗೊಣಗುವನು 


ಪೇಟೆಯಲ್ಲಿ ಮಿಠಾಯಿ 

ಇದ್ದಕ್ಕಿದ್ದ ಹಾಗೆಯೆ ತುಟ್ಟಿಯಾಗಿದೆ 
ಚಂದ ಮಾಡಿ ಪದ ಹಾಡುವ 
ಅಜ್ಜಿಯ ಗಂಟಲೂ ಕಟ್ಟಿ ಹೋಗಿದೆ 


ದೂರದಿಂದಲೇ ಶುಭ ಕೋರಿದ್ದಾರೆ 
ಬಂಧುಗಳು 

ಯಾರೊಬ್ಬರೂ ಸೂಚಿಸಿಲ್ಲ 
ಮಗುವಿಗೆ ಹೆಸರು 


ಹೋಗಲಿ ಬಿಡಿ.... 

ಯಾರೋ ಸಮಾಧಾನ ಮಾಡುವರು 
"ಸಾಕಮ್ಮ ' "ಸಾಕು' ಸಾಕು.... 
ನಿಟ್ಟುಸಿರೇ ಹೆಸರಾಗಿ 

ಮಗುವನು ಅಲಂಕರಿಸುವುದು 


ನಿರಾಶೆ, ನಿರ್ಲಕ್ಷ್ಯ 

ಹಸುಕಂದನಿಗೆ ಹೇಗೆ ಅರ್ಥವಾಗುವುದು? 
ನುಣ್ಣನೆಯ ಸಣ್ಣ ದನಿ 

ಜಡ ಜಗತ್ತ ಭೇದಿಸುವುದು 


ಹಿಡಿಯಷ್ಟಿರುವ ತಂಗಿಯನು 
ಮುಡಿಯಷ್ಟಿರುವ ಅಕ್ಕ 
ಅಕ್ಕರೆಯಿಂದ ಅಪ್ಪುವಳು 
ಅಭಯ ನೀಡುವಳು 


ಸಮಯವಿದೆಯೆ ಪಪ್ಪಾ? 


೧ 
ಸಮಯವಿದೆಯೆ ಪಪ್ಪಾ? 

ಆಚೆ ಗುಡ್ಡದಾಚೆ ಇದೆ ನದಿ 

ಆಹಾ! ಎಷ್ಟು ಚಂದ ಅದರ ತುದಿ 

ಅಬ್ಬಾ ... ಎಷ್ಟು ದೊಡ್ಡ ಸುಳಿ 

ಹೇಗೋ ಪಾರಾದೆ ನುಸುಳಿ 

ಸರ್ರೆಂದು ಜಾರುವುದು ನುಣ್ಣನೆಯ ಹಾವು 
ಎದೆಯೆತ್ತರಕೂ ಹಾರುವುದು ಪುಟಾಣಿ ಮೀನು 
ಬಾ ಪಪ್ಪಾ ತೋರಿಸುವೆನು... 


ಸಮಯವಿದೆಯೆ ಪಪ್ಪಾ? 
ಬೆಟ್ಟವೇರೋಣ ಬಾ ನೀನು 

ಅಲ್ಲಿಂದ ಮುಟ್ಟೋಣ 

ಆಕಾಶ, ಚಂದ್ರನನ್ನು 
'ಮೆಟ್ಟಲುಗಳೇ ಬೇಡ 
ಜಾರುಗುಪೆಯಾಡುತ್ತ 

ಉರುಳುರುಳಿ ಸೇರಬಹುದು ನೆಲವನ್ನು 
ಬಾ ಪಪ್ರಾ ತೋರಿಸುವೆನು... 


ಕರಿಬೇವಿನ ಮರದಲ್ಲಿ 

ಕಟ್ಟಿದೆ ಗುಬ್ಬಿ ಗೂಡು 

ಇಟ್ಟಿದೆ ಪುಟ್ಟ ಮೊಟ್ಟೆ 
¥ 


ನೀನು ಬಾ ನೋಡು 

ನಿಂಬೆಯ ಎಲೆ ಮೆದ್ದು 

ಗಡದ್ದು ನಿದ್ದೆಯಲ್ಲಿದೆ ಕಂಬಳಿ ಹುಳು 
ಬಾ ಪಪ್ಪಾ ತೋರಿಸುವೆನು... 


3 
ಬೆತ್ತ ಆಚೆ ಇಡು 
ಎಲ್ಲ ಹೇಳುವೆನು 


ನಿಜ ಶಾಲೆ ತಪ್ಪಿಸಿ 

ಸಾಬಣ್ಣನ ಹೊಲಕ್ಕೆ ಹೋಗಿದ್ದೆನು 
ದೆವ್ವವಲ್ಲ... 

ಬೆದರು ಬೊಂಬೆ 

ಪರೀಕ್ಷೆ ಮಾಡಿದೆನು 


ಬೆತ್ತ ಆಚೆ ಇಡು 

ನಿಜವ ಹೇಳುವೆನು 

ಪಾಠದ ಪುಸ್ತಕ ತೆರೆದರೆ 

ಬರೀ ಗುಡ್ಡ ಬೆಟ್ಟ ನದಿಯೇ ಕಾಣುವುದು 
ಮನ ಅದರ ಹಿಂದೆ-ಮುಂದೆ 
ಸುಳಿದಾಡುವುದು 


೩ 
ತಂಗಿ ಶಾರಿ ಬಲು ಘಾಟಿ, ಚೂಟಿ 
ಖಂಡಿತ ಆಫೀಸರ್‌ ಆಗಿ 
ಹೆಸರು ಮಾಡುವಳು 


೧೦ 


ಅಣ್ಣ ಗನಿ, ಗಣಿತದಲ್ಲಿ ಜಾಣ 
ಕಂಪ್ಯೂಟರ್‌ ಸಾಯನ್ಸ್‌ 
ಮುಗಿಸಿ ಖಂಡಿತ 
ಅಮೇರಿಕೆಗೆ ಹೋಗುವನು 


ನಾನು?! 

ನೀನು ಒಪ್ಪಿದರೆ 

ಅಜ್ಜ ನಿನಗಿತ್ತ 

ತುಂಡು ಭೂಮಿಯನ್ನೇ 
ಉತ್ತುವೆನು, ಬಿತ್ತುವೆನು 

ಈ ಹಳೆಯ ಮನೆಯೇ ಸಾಕು 
ಇಲ್ಲೇ ನಿನ್ನೊಂದಿಗೆ ಒಂದು 
ತುತ್ತು ಉಣ್ಣುವೆನು 


ಲೀ... ಕೂಳಿಗೆ ದಂಡ ಎಂದು 
ದೂರದಿರು ಪಪ್ಪಾ 
ಬೇಜಾರಾಗದಿರು... 


ತೆಂಗು, ಅಡಿಕೆ, ಬಾಳೆಗೆ 
ನೀರೂಡುವುದಿಲ್ಲವೆ ನೀನು? 
ಹೇಳಪ್ಪ ನಾನು 

ಆ ಗಿಡಕ್ಕಿಂತ ಕಡೆಯೇನು? 


ನೋಡುತ್ತಾ... ಇರು 
ನಿನ್ನ ಮೇಲೆಯೇ ಒಂದು 
ಕವಿತೆ ಕಟ್ಟುವೆನು 
ಕವಿತೆಯ ಬಲದಿಂದಲೇ 


ಕೊನೆತನಕ ಬಾಳುವನು 
೧೧ 


ಬಾಳ ಸಂಜೆ 


ಮಗನಿಗೆ ದೊಡ್ಡ ವಹಿವಾಟು 
ಮುಂಬಯಿಯಲ್ಲಿ 


ಮಗಳು ಮದುವೆಯಾಗಿ 
ಮಕ್ಕಳೊಂದಿಗೆ ಕಲ್ಕತ್ತೆಯಲ್ಲಿ 


ಹಣ್ಣು ಹಣ್ಣು ಮುದುಕ-ಮುದುಕಿ 
ಸಾಗರದ ಒಂದು ಮೂಲೆ 
ಚಿಕ್ಕ ಹಳ್ಳಿಯಲ್ಲಿ 


ದೊಡ್ಡ ಮನೆ - 
ಮಂಕಾಗಿ ಉರಿಯುವುದು ದೀಪ 
ಭರವಸೆಯಲ್ಲಿ 


ಸುಳಿದಾಡುವುದು 
ನಿರೀಕ್ಷೆಯ ದೆವ್ವ 
ದೊಡ್ಡ ತೋಟದಲ್ಲಿ 


ಹೇಗಿರುವೆಯಮ್ಮ 2 
ವಿಚಾರಿಸಿಕೊಳ್ಳುವಳು 
ಮಗಳು ತಪ್ಪದೇ ಫೋನಿನಲ್ಲಿ 


೧೨ 


ನಾನಿಲ್ಲದಿದ್ದರೆ ಮುಳುಗಿಯೇ 
ಹೋಗುವುದು ಕಂಪನಿ 
ಬರಲಾರೆ, ಗೀಚಿರುವನು 
ಮಗ ಕಾಗದದಲ್ಲಿ 


ತಪ್ಪದೇ ಬರುವುದು ಮನಿಯಾರ್ಡರು 
ತಿಂಗಳ ಕೊನೆಯಲ್ಲಿ 

"ಮನೆ ಕಡೆ ಹುಶಾರು' 

"ಕೊಡಿ, ತೆಂಗು ಅಡಿಕೆಗೆ ನೀರು” 
ಸಂದೇಶವಿರುವುದು ಮೂಲೆಯಲ್ಲಿ 


೧೩ 


ಕೊಂಡ ಹಾಯುವಳು 


ಕಿವಿಗಡಚಿಕ್ಕುವಂತೆ 
ತಮಟೆಯ ಸದ್ದು 
ಹಾಯುತ್ತಿದ್ದಾರೆ ಕೊಂಡ ' 
ಎಲ್ಲರೂ... 


ದೊಡ್ಡಮ್ಮ-ಅಂತರಗಟ್ಟಮ್ಮ 
ಅಕ್ಕ-ತಂಗಿಯರು 
ಮೊದಲಾಗುವರು 
ಉಳಿದವರು ದೇವಿಯನು 
ಹಿಂಬಾಲಿಸುವರು 


ಕಾಲು ಸುಡದೇ? 

ಇಲ್ಲ ಎನ್ನುವರು! 

ಅಗೋ ಲಕುಮಿ 

ನನ್ನ ನೆರೆ ಮನೆಯವಳು 
ಹಾಯುತ್ತಿದ್ದಾಳೆ ಕೊಂಡ... 


ಗಂಡ ಕುಡಿಯುವನು 
ನಿತ್ಯ ಹೊಡೆಯುವನು 
ಮೈತುಂಬಾ ಸಾಲ 
ಮನೆ ತುಂಬಾ ಮಕ್ಕಳು 
ಹಸಿವು-ನೋವು 

೧೪ 


ಮಿಗಿಲಾಗಿ ಸವತಿಯ ಕಾಟ 
ಹರಕೆ ಹೊತ್ತಿಹಳು 


ಅರಿಶಿನದ ಬಟ್ಟೆ 
ಬೇವಿನ ಸಿಂಗಾರ 
ಇಷ್ಟಗಲ ಕುಂಕುಮ 
ಹೊರೆಯಷ್ಟು ಹೂವು 
ದೇವಿಯಂತೆಯೇ 
ಕಂಗೊಳಿಸುತ್ತಿರುವಳು 


ಒಮ್ಮೆ, ಮತ್ತೊಮ್ಮೆ 
ಮಗದೊಮ್ಮೆ 
ಹಾಯುವಳು ಕೊಂಡ 
ನೋಡುವನವಳ ಗಂಡ 
ದೂರದಿಂದಲೇ ಮಂಕಾಗಿ 


ಪ್ರೇಮ ಪುಷ್ಪ 


೧ 
ಮಿಂಚು ಸಂಚರಿಸುವುದಂತೆ 
ಬೆಂಕಿ ಆವರಿಸುವುದಂತೆ 
ಬಿರುಗಾಳಿ ಬೀಸುವುದಂತೆ 
ಸಮುದ್ರ ಉಕ್ಕುವುದಂತೆ 
ಜಲಪಾತ ಧುಮ್ಮಿಕ್ಕುವುದಂತೆ 
ಬುವಿ ಕಂಪಿಸುವುದಂತೆ 
ಸಹಸ್ರಾರ ಸಿಡಿಯುವುದಂತೆ 
ಅಬ್ಬಬ್ಬಾ ... 

ಏನೆಲ್ಲಾ ಕಲ್ಪನೆಗಳು ಒಂದು 
ಸಮಾಗಮದ ಹಿಂದೆ 

ಹುಸಿಗೆ ಹಿರಿದಾದ ಅಲಂಕಾರ? ! 


ಆ ಕಾಮನೆಂಬುವವನು 
ಬಲಹೀನನೇ ಇರಬೇಕು! 
ಬೆದರು ಬೊಂಬೆಗೆ 

ಹುಲ್ಲು ತುಂಬಿದ ಹಾಗ 
ಅವನಿಗೆ ಉಸಿರು ತುಂಬಬೇಕು 


ಗುಸಿರ ತುಂಬಿ 
ಸಜೀವಗೊಳಿಸಬೇಕು 


ಅಷ್ಟು ಮಾಡಿದರೂ 
ಎಷ್ಟು ಹೊತ್ತು ತಾನೆ ಉಳಿಯಬಲ್ಲ? 


[ae] 


ತಂಗಾಳಿಯ ಅಲೆಯೊಳಗೆ 
ತೇಲಿ ಬರುತಿದೆ ಪ್ರೇಮ ಪುಷ್ಪ 
ಪರಿಮಳಕೆ ಪಕ್ಕಾಗಿ 
ನವಿರಾಗಿ ಕಂಪಿಸುತಿದೆ 
ಮಿಡಿನಾಗರ 


ಪರಮ ಪರಿಮಳದ ಹೂವು 
ಕಣ್ಣಿಗೆ ಕಾಣಿಸದು 
ಬಣ್ಣನೆಗೂ ಸಿಗದು 

ಜೀವ ಅರಳುತಿದೆ 

ದೇಹ ಹೊರಳುತಿದೆ 


ಓ ಪ್ರೇಮ ಪುಷ್ಪವೇ 
ವಿವಶಳಾಗಿಹೆನು 


ನಗೆ ನನ್ನನ್ನೇ 


ಕೊಟ್ಟು-ಕೊಳ್ಳುವೆನು 


ಬೆಳಸು 


ನನ್ನ ಅಜ್ಜಿಯದು 
ತುಂಬು ಸಂಸಾರ 

ನನ್ನ ಅವ್ವನಿಗೆ 

ನಾಲ್ಕು ಮಂದಿ ಮಕ್ಕಳು 
ನನಗೆ - 

ಒಬ್ಬಳೇ ಹೆಣ್ಣು ಮಗಳು 
ಎಲ್ಲ ನೆನಪಾಗುವುದು - 


ನಾನು, ನನ್ನ ತಂಗಿ 

ತಮ್ಮಂದಿರು ಹಂಚಿಕೊಂಡೆವು 
ಅನ್ನದಂತೆಯೇ ಪ್ರೀತಿಯನ್ನು 
ಸಾಧಿಸಿದೆವು ದ್ವೇಷವನ್ನು 
ಬಿಟ್ಟುಕೊಟ್ಟೆವು ಹಠವನ್ನು 
ಒಟ್ಟಾಗಿಯೆ ಕಂಡೆವು ಕನಸುಗಳನ್ನು 


ಕಿತ್ತಾಡಿದೆವು, ರಾಜಿಯಾದವು 
ಕರುಬಿದೆವು, ಮರುಗಿದೆವು 
ಪರಸ್ಪರ ಜೊತೆಯಾಗಿಯೇ 
ಇಟ್ಟೆವು ಹೆಜ್ಜೆಗಳನ್ನು 


೧೮ 


ಅವ್ವ ನೋಯುವಳಂದು 
ಬಲಿಗೊಟ್ಟೆವು 
ಸಣ್ಣ ಪುಟ್ಟ ಆಕಾಂಕ್ಷೆಗಳನ್ನು 


ಅಪ್ಪ ಬಸವಳಿಯದಿರಲಿ 
ಎಂದು ಹೆಗಲು ಕೊಟ್ಟೆವು ನೊಗಕ್ಕೆ 
ಬಯಸದೆ ಪ್ರತಿಫಲವನ್ನು 


ಕೊಟ್ಟು-ಕೊಂಡೆವು ಪ್ರೀತಿಯ 
ಈಜಿ ಪ್ರವಾಹದ ವಿರುದ್ದ 
ಸೇರಿದೆವು ದಡ ಒಟ್ಟಾಗಿ 


೨ 
ಈಗೆ: 
ನನ್ನ ಮಗಳು ಇಡೀ 
ಪರಿವಾರದ ಕಣ್ಮಣಿ 
ಅಣ್ಣ, ತಂಗಿ, ತಮ್ಮ 
ಸಂಬಂಧಗಳ ಒಳಸುಳಿ ಅರಿಯಳು 
ರಾಜಿಯಾಗುವುದು, ಹಂಚಿಕೊಳ್ಳುವುದು 
ಅವಳಿಗೆ ನಿಘಂಟಿನ ಪದಗಳು 


ಅಚ್ಛ್ಚೆಯ ಕುಂಡದಲ್ಲಿ 
ಅವ್ವ ಅಪ್ಪನ ನೆರಳಲ್ಲೇ 
ಬೆಳೆದ ಹೂಬಳ್ಳಿ 
ಪ್ರಖರ ಸೂರ್ಯನನು 
ಎದುರಿಸಲಾರಳು 
ಅಂಜುಕುಳ - 


ಗಾಳಿಯಾಟಕೂ ಬೆದರುವಳು 
೧೯ 


ವಿಚಿತ್ರವೆನಿಸುವುದು 
ಎಷ್ಟು ಇತ್ತರೂ 

ಏನೇ ಇತ್ತರೂ 
ಮತ್ತಷ್ಟು ಬಯಸುವಳು 
ಬಿಕ್ಷುಕಿಯಂತೆ...:: 


ಇಡೀ ಲೋಕವ 
ತಂದು ಸುರಿದರೂ ತುಂಬದವಳ 


ಭಿಕ್ಷಾಪಾತ್ರೆ' ಸ 
ಹಸಿವು ಹಸಿವೆಂದು.ಚೀರುವಳು . 


೩ 
ನನಗೋ ಒಳಗೊಳಗೆ ವೇದನೆ 
ಮಮತೆ ಮುಳುವಾಯಿತೇ? 
ಅನುಮಾನ - 


ನಿದ್ರೆಯಿಲ್ಲದ ರಾತ್ರಿಗಳಲ್ಲಿ 
ಕೆಟ್ಟ ಕನಸುಗಳು... 


ಶುಭ್ರವಾದ ಆಕಾಶ 
ಹಕ್ಕಿಯಾಗಿದ್ದಾಳ ನನ್ನ ಮಗಳು 
ಅವಳಿಗೆ ರಕ್ಕೆಗಳೇ ಇಲ್ಲ! - 
ನೀಲಿ ಸಮುದ್ರ | 
ದೋಣಿಯಲ್ಲಿದ್ದಾಳೆ ನನ್ನ ಮಗಳು 
ಹುಟ್ಟೇ ಇಲ್ಲ! 


ದೊಡ್ಡ ಹೂವಿನ ತೋಟ 
ಹೂವಾಗಿದ್ದಾಳೆ ನನ್ನ ಮಗಳು 
ಪರಿಮಳವೇ ಇಲ್ಲ! 


೨೦ 


ಅ 
ನಾನೇ ನೆಟ್ಟು ನೀರುಣಿಸಿ 
ಬೆಳೆಸಿದ ಸಸಿ 

ಭರಭರ ಬೆಳೆದು ಸೊಕ್ಕಿ ನಿಂತಿದೆ 
ಮರವಾಗಿ - | 
ಸ್ವಾರ್ಥವೇ ಅದರ ಫಲವಾಗಿ... 


ಎದೆ ಹಾಲು 
ಹಾಲಾಹಲವಾಗುವುದೆಂದರೆ... 


೨೧ 


ಕಿಟಕಿಯಲ್ಲಿ ಚಂದ್ರ 


ಯಾಕೆ ಬಂದೆ 

ಯಾಕೆ ನಿಂದೆ 
ಕಿಟಕಿಯಲ್ಲಿ: ಚಂದಿರ 
ಸನ್ನೆ ಮಾಡಿ ಕರೆಯಬೇಡ 
ಬೆಣ್ಣೆ ಮಾತನಾಡಬೇಡ 
ಹೋಗಿ ಬಿಡು ಚಂದಿರ 


ಪಕ್ಕದಲ್ಲಿ ಗಂಡನಿರುವ 
ತೊಟ್ಟಿಲಲ್ಲಿ ಕಂದನಿರುವ 
ಅಕ್ಕ ಪಕ್ಕ ನೋಡಿಯಾರು 
ನೂರು ಕತೆಯ ಕಟ್ಟಿಯಾರು 
ಹೋಗಿ ಬಿಡು ಚಂದಿರ 


ನಿನ್ನ ನೋಡಿ ಆಶೆಪಟ್ಟೆ 
ಆಶೆಪಟ್ಟು ಭಾಷೆ ಕೊಟ್ಟೆ, 
ನೆನೆದುದೊಂದು 
ನಡೆದುದೊಂದು 
ಮೊನ್ನೆಯಂತೆ ನಿನ್ನೆಯಲ್ಲ 
ಇಂದು ನಾನು ಕನ್ನೆಯಲ್ಲ 
ಹೋಗಿ ಬಿಡು ಚಂದಿರ 


ಹ 


ಕಿಟಕಿಯಲ್ಲಿ ನಿಲ್ಲಬೇಡ 
ನಿಂದು ನನ್ನ ಕಾಡಬೇಡ 
ಬಲ್ಲೆ ನಿನ್ನ ಅಂತರಂಗ 
ದಾಟಲಾರೆ ಕಂದರ ' 
ಸೇರಲಾರೆ ಚಂದಿರ 


ವಿದಿ 


ಎಲ್ಲರೂ ದಡ ಸೇರಿದರು 


ಎಲ್ಲರೂ ದಡ ಸೇರಿದರು 
ನಾನು ಮಾತ್ರ ನಡು ನೀರಿನಲ್ಲಿ 


ಎಲ್ಲರೂ ಹೊಳೆ ದಾಟಿದರು 
ನಾನು ಮಾತ್ರ ಮುರುಕು ದೋಣಿಯಲ್ಲಿ 


ಕತ್ತರಿಸುತ್ತಿದೆ ಚಳಿ 
ತತ್ತರಿಸುತಿದೆ ಎದೆ ನಡುಗಿ 


ಅಲೆಯೊಳಗೆ ತೇಲಿ ಬಿಟ್ಟಿರುವೆ 
ಕಂಬನಿಯ ಮಾಲೆ 
ಇರುವುದೊ ಇಲ್ಲವೊ 
ನಾನರಿಯೆ ನನ್ನ ಪಾಲಿಗೆ ನಾಳೆ 


ಎಲವೊ ಚಂದಿರನೆ 
ನೀನಾದರೂ ಇಳಿ ಬಿಡಬಾರದೆ 
ನೂಲ ಏಣಿ 

ಅಗಣಿತ ತಾರಾ ಗಣಿಗಳೇ 

ಈ ಕಂಗೆಟ್ಟ ಕೆಳದಿಯನು 
ಕರುಣೆಯಿಂದಲೇ ಕಾಣಿ 


ಖಳ 


ಏನಚ್ಚರಿ! 

ನರನಾಡಿಯಲಿ ಧುಮ್ಮಿಕ್ಕಿ ಹರಿದು 
ಬೆಚ್ಚಗೆ ಇಟ್ಟಿದ್ದಾಳೆ ರಕ್ತದೇವತೆ 
ಪುಪ್ಪುಸದಲಿ ನೆಲೆಗೊಂಡು 
ಹುರಿದುಂಬಿಸುತ್ತಿದ್ದಾನೆ ಪ್ರಾಣವಾಯು 
ಒಂದಿನಿತೂ ಕೊಂಕಿಲ್ಲ ಬಾಡಿಲ್ಲ 
ಎದೆಯೊಳಗಣ ಸಹಸ್ರ ದಳದ ಕಮಲ 


ಎಣ್ಣೆ ತೀರಿದೆ ಎಂದು 
ತೋರಿದರೂ | 
ಜೀವದೀಪ ಭರವಸೆಯಲಿ 
ಉರಿಯುವುದು 


ನಂಬುಗೆಯೇ ಅಂಬಿಗನು 
ಹರಿಗೋಲ ಅಪುುವೆನು 


ಎಲ್ಲರೂ ದಡ ಸೇರಿದರು 
ನಾನೂ ಸೇರುವೆನು 


ಎಲ್ಲರೂ ಹೊಳೆ ದಾಟಿದರು 
ನಾನೂ ದಾಟದೆ ಇರೆನು 


ವಿಜ 


ಪ್ರಾರ್ಥನೆ 


ಕದಳಿಯ ಸುಳಿಯೇ 

ಕದಳಿಯ ಹೂವೇ 

ಕದಳಿಯ ಫಲವೇ 

ನಿಮ್ಮೆಲ್ಲರನೂ ಒಂದ ಬೇಡುವೆನು 


ಹರನೇ ತನಗೆ ಗಂಡನಾಗಬೇಕೆಂದು 
ಅನುದಿನವೂ ಹಂಬಲಿಸಿ 
ಸಾವಿಲ್ಲದ ರೂಹಿಲ್ಲದ ಕೇಡಿಲ್ಲದ 
ಚೆಲುವನನು ಬೆಂಬತ್ತಿ ನಿಮ್ಮೀ 
ಕದಳಿ ಬನವ ಪೊಕ್ಕ ನನ್ನಕ್ಕ 
ಹೊಳೆವ ಕೆಂಜೆಡೆಗಳ ಸುಲಿಪಲ್ಲ 
ಗೊರವನನು ಇದಿರಿಸಿದ 

ಬಗೆಯ ಬಣ್ಣಿಸಿರೆ... 


ಸರ್ವಭರಿತನಾಗಿ ಮುಖದೋರಿದವನ 
ನಿರುಕಿಸಿ ನಿಬ್ಬೆರಗಾದಳೆ ನನ್ನಕ್ಕ? 
ಆ ಬೆರಗಿನ ಸೊಬಗ ಬಣ್ಣಿಸಿರೆ... 


ಭವಗೆದ್ದು ಬಂದ ಮಗಳೆ ಬಾರೆಂದು 

ಕರುಣದಿ ಕೈವಿಡಿದು ಬಿಗಿದಪ್ಪಿದನಲ್ಲವೆ 

ಆ ಗೊರವ.... 

ಆ ದಿವ್ಯ ನೋಟದ ಮಾಟವ ಬಣ್ಣಿಸಿರೆ... 
೨೬ 


ಕಳವಳಿಸಿ, ಕಲ್ಪಿಸಿ, ಕಂದಿ, ಕುಂದಿದವ 
ಕಾಡಿಸಿ ಕೊನೆಗೊಮ್ಮೆ 
ಕಾಮನಬಿಲ್ಲಿನಂತೆ ಮುಖದೋರಿದ 
ಚನ್ನನನು ಕಂಡು ಉರಿದಳೆ? ಜರಿದಳೆ? 
ಹಿರಿಹಿರಿ ಹಿಗ್ನಿದಳೆ? ! 

ಆ ಹಿಗ್ಗಿನ ಬುಗ್ಗೆಯಿಂದ ಒಂದಿಷ್ಟು 
ಸಿಹಿನೀರ ಮೊಗೆದು ಎನಗುಣಿಸಿರೆ... 


ನಾನಾಕೆಯ ಕೆಳದಿ 

ಕುಸುಮದ ಹಂಗು ತೊರೆದು, 
ಅಕ್ಕನನು ಅನುಸರಿಸಿ 

ಬೆಟ್ಟಗುಡ್ಡ ಕಣಿವೆ ಕಾನನಗಳಲಿ 
ಸುಳಿಸುಳಿದು ಬಂದ ಅಣುರೇಣು 
ರುಂಡ ಮಾಲೆಯ ಕೊರಳವನ 
ಹೃದಯ ಕಮಲದೊಳಡಗಿದವಳ 
ಸಡಗರಕೆ ಸಾಕ್ಷಿಯಂತಿರುವ 
ದಿವ್ಯ ಚಕ್ಷುಗಳೇ... 


ನೀವು ಬಣ್ಣಿಸದಿದ್ದರೆ 

ನನ್ನಕ್ಕ ಒಲಿದು ಕೂಡಿದ 
ಶ್ರೀಗಿರಿಯ ಗಾರುಡಿಗ 

ಆ ಮಲ್ಲಿನಾಥನ ಮೇಲಾಣೆ ! 


ಕ್ತಿ 


ಮಹಮದನ ಪ್ರೇಮಪತ್ರ 


ಹತ್ತೂ ಜನರು ಓದಿಯಾದ ಮೇಲೆ 
ನನ್ನ ಕೈಸೇರಿತು ಮಹಮದನ ಪತ್ರ 


ತನ್ನೂರಿನ ಬಗ್ಗೆ 

ತನ್ನ ಅಕ್ಕ ತಂಗಿಯರ ಬಗ್ಗೆ 

ಮಲ್ಪೆಯ ಮೀನು, ಸಮುದ್ರದ ಹಿನ್ನೀರು 
ಗೇರು ಹಣ್ಣು, ಗುಳ್ಳದ ಬಗ್ಗೆ 

ಏನೆಲ್ಲಾ ಅಚ್ಚ ಕನ್ನಡದಲ್ಲಿ 

ಬರೆದಿದ್ದ ಪತ್ರ - 

"ಈದ್‌' ಗೆ ಮನೆಗೆ ಬರಲೇಬೇಕೆಂದು 
ಕೇಳಿಕೊಂಡಿದ್ದ ಪತ್ರ - 


ಅದರಲ್ಲಿ ಪ್ರೇಮದ ವಿಷಯವೇನೂ 
ಇರಲಿಲ್ಲವಾದರೂ 

ಅದು ಪ್ರೇಮ ಪತ್ರವೆಂದು 

ಮುದ್ರೆ ಒತ್ತಲ್ಪಟ್ಟಿತು 
ಮಹಮದನಿಗೆ ಗುದ್ದು 

ನನಗೆ ಎಚ್ಚರಿಕೆ 

ಹತ್ತು ಹಲವು ಹದ್ದುಗಳು 
ನನ್ನ-ಅವನ 

ಚಲನವಲನದ ಬಗ್ಗೆ 

ನಿಗಾ ಇಡುವಂತಾಯಿತು 


೨೮ 


ಒಮ್ಮ ಮಹಮದನನ್ನು 
ಬೇಟಿಯಾಗಬೇಕು 
"ಪ್ರೇಮಭಬಾ' 
ಅರಳಸಿದಕ್ಕೇ | 
ಕ್ಷಮ ಬೇಡಬೇಕು ಎಂದೆಲ್ಲಾ 
ಅಂದುಕೊಂಡೆನಾದರೂ... 


ಪ್ರತಿ ಬಾರಿ... 
ನಮ್ಮಿಬ್ಬರ ನಡುವೆ 
ಮಸೀದಿಯ ಗುಡ್ಡ 
ಅಡ್ಡ ಬರುತ್ತಿತ್ತು 


ಅದೊಂದು ದಿನ - 

ದೊಡ್ಡ ದೇವರ ಪಲ್ಲಕ್ಕಿ ಉತ್ಸವ 
ಇಬ್ಬರನೂ ಸೀಳಿಕೊಂಡು 
ಹೊರಟು ಹೋಯಿತು! 


ಹೂವಿನಷ್ಟೇ ತಾಜಾ-ಕೋಮಲ 
ಮಹಮದನ ಪ್ರೇಮ 
ವಜ್ರದಷ್ಟೇ ಕಠಿಣ-ಕಠೋ 
ಸುತ್ತಣ ಜನರ ಆತ್ಮ... 


ಗಾಳಿ-ಬೆಂಕಿ ಸೇರಿಕೊಂಡು 
ತನಗೆ ತಾನೇ ಕೂಡಿಕೊಂಡು 
ಎಷ್ಟು ಸುತ್ತು ಉರಿದರೇನು 
ಎಷ್ಟು ಹೊತ್ತು ಉರಿದರೇನು 
ಉರಿಯೊಳಗೆ ಬಿರಿಯುತ್ತಿತ್ತು 
ಬಿರಿದು ತಾನೇ ಬೆಳಗುತ್ತಿತ್ತು 
ಪ್ರೇಮ ಪುಷ್ಪ ಅರಳುತ್ತಿತ್ತು 


ರ್ಪಿ 


ಬುದ್ದ ಕವಿತೆ 


೧. ಮಹಾಯಾನ 


ತಾನು ತುಂಬಾ ಸಣ್ಣವನು 
ಅಂದುಕೊಂಡವನು 

ಬೃಹತ್‌ ಬುದ್ದನನು ಕೆತ್ತಿದ 
ಆಹಾ! 

ಏನು, ಆಳ, ಅಗಲ, ವಿಸ್ತಾರ - 
ಆಕಾಶದೆತ್ತರ ! 

ಗುಲಾಬಿ ಮೃದು ಪಾದಗಳನ್ನು 
ಕೆತ್ತುತ್ತಾ, ಕೆತ್ತುತ್ತಾ 

ಕಣ್ಣು, ತುಟಿ, ಮೂಗು 
ಮುಂಗುರುಳ ಅರಳಿಸುತ್ತಾ 
ನೆಲದಲ್ಲಿದ್ದವ 

ಮುಗಿಲು ಮುಟ್ಟಿದ 


೨.ಆಬುದ - ಈ ಬುದ 
[eR] [ 


ಆ ಬುದ್ಧನಿಗೆ 

ಕಣ್ಣು ಕಿರಿದು, ಬಾಯಿ ಹಿರಿದು 
ಈ ಬುದ್ಧನಿಗೆ 

ಆನೆ ಕಿವಿ, ಗಿಣಿ ಮೂಗು 

ಆ ಬುದ್ಧನಿಗೆ 


ದೊಡ್ಡ ಹೊಟ್ಟೆ, ಚಿಕ್ಕ ರಟ್ಟ 
; ಬುದ್ಧ ದಿಗೆ 
ಲ ಹಣೆ, ಚೂಪುಗಲ್ಲ 
ಆ ಬುದ್ದ ತುಂಟಿ - ಪೋರ, ನಗೆಗಾರ 
ಈ ಬುದ್ದ ಘನ- ಘೋರ, ಗಂಭೀರ 
ಅವ ವರ ಕನಸು, ಕಲ್ಪನೆ, ನಿರೀಕ್ಷೆಗೆ 
ತಕ್ಕಂತೆ ಬುದ್ದ 


"ಭಾವ' ಅನ್ನೋದೇ ಬುದ್ದ 


೩. ಬಮಿಯಾನಿನ ಬೆಟ್ಟ 


ಬಮಿಯಾನಿನ ಬುದ್ದ 
ನೋಡುಗರ ಕಂಗಳಿಗೆ 
ಹಬ್ಬವಾಗಿದ್ದ 

ಇದೀಗ ಕಡಿದ ತಲೆ 
ಮುರಿದ ಕಾಲು, 
ಕುರುಡುಗಣ್ಣು, ಹರಿದ ಮೂ 
ನಿರಂತರ ಶೋಕ 
ಉನ್ನತಿಯಲ್ಲಿದ್ದುದು 


ಇ 
೩೧ 


ಅಧೋಗತಿಗೆ ಬರುವುದು ನಿಶ್ಚಿತ. 
ಹಾಗಂದಿದ್ದನಲ್ಲವೆ ತಥಾಗತ? 


೫. ಪಾಲು 


ಬುದ್ಧನನ್ನು ಉಳಿಸಿ 

ಎಂದು ಯಾಕೆ 
ಮೊರೆಯಿಡುತ್ತೀರಿ? 

ನೀವೇ ಇತ್ತ 

ಮದ್ದು ಗುಂಡು, ಫಿರಂಗಿಗಳು 
ನೀವೇ ಇತ್ತ | 

ಕ್ಷಿಪಣೌ, ರಾಕೆಟ್ಟು,ಟ್ಯಾಂಕರುಗಳು 
ನಿಮ್ಮವೇ 

ತಂತ್ರ-ಮಂತ್ರಗಳು 


ಅವರ ಪಾಪದಲ್ಲಿ 
ನೀವೂ ಪಾಲುದಾರರು 


ಇದೀಗ - 

ರೇಡಿಯೋ, ಟಿವಿ, ಫೋನು 
ಪೇಪರಿನ ತುಂಬಾ ಬುದ್ದ! 
ಇಂಟರ್‌ನೆಟ್ಟಿನಲ್ಲೂ ಬುದ್ಧ | 


೩೨ 


ಗಾಳಿ, ಬೆಳಕು, ನೀರು, ದೀಪ 
ಇಲ್ಲೇ ಇರೋ ಹಟ್ಟಿಯಿಂದ ಹಿಡಿದು 
ಖರ್‌ಕಂಡೀಷನ್‌ ಹಾಲಿನ ತನಕ 
ಬುದ್ಧ ನದೇಸುದ್ದಿ... 


ಬುದ್ದ ಬಿದ್ದ ಎಂದು 
ದುಃಖಿಸುವವರು ನಿಜಕ್ಕೂ ಹುಚ್ಚರು 
ಅವನು ಈಗ, ಇದೀಗ 

ಎದ್ದು ಕುಳಿತಿದ್ದಾನೆ 


೭. ಕ್ಷಣಿಕ 


ಬಮಿಯಾನಿನ ಬೆಟ್ಟದಲ್ಲಿ 
ಬೆಳದಿಂಗಳ ಬೆಳೆದವರೇ ಈಗಿಲ್ಲ... 
ಬೆಳದಿಂಗಳ ಅಟ್ಟಾಡಿಸಿ, ಓಡಿಸಿ 
ಕಾರಿರುಳ ಬಿತ್ತುತ್ತಿರುವವರು 

ಎಷ್ಟು ದಿನ ಇದ್ದಾರು ? 

ತಿರುಗುತ್ತ ರಲು ನಿರಂತರ ಭವಚಕ್ರ 
ಕಟ್ಟಿದವರೂಇಲ್ಲ 
ಕೆಡವಿದವರೂ ಇಲ್ಲ 


೮. ಆಗ- ಈಗ 


೩೩ 


ನೆಲಕ್ಕುರುಳಿದ ಮೇಲ 

ನೆಲ, ನೀರು, ಗಾಳಿ, ಆಕಾಶದ 
ಕಣಕಣದಲ್ಲೂ 

ಹಂಚಿ ಹೋಗಿದ್ದಾನೆ ಬುದ್ದ 


ಅಯ್ಯಾ... ಯೋಧ - 

ನಿನ್ನ ಪೇಟ ಕೊಡವಿ ನೋಡು 
ಲಕ್ಷಾಂತರ ಬುದ್ದರಿದ್ದಾರೆ 
ನಿನ್ನ ಬಟ್ಟೆ, ಮೆಟ್ಟು 


ಎಲ್ಲದರಲ್ಲಿ ಅಡಗಿ ಕುಂತಿದ್ದಾರ 


ನಾಳ ನೀನು, ನಿನ್ನ ಮಕ್ಕಳು 
ಅವರ ಮಕ್ಕಳು 
ಕುಡಿಯುವ ನೀರಿನಲ್ಲಿ 
ಉಣ್ಣುವ ಅನ್ನದಲ್ಲಿ 
ಉಸಿರಾಡುವ ಗಾಳಿಯಲ್ಲಿ 
ಬುದ್ದನಿರುತ್ತಾನೆ 


೯. ಅಲ್ಲೂ ಬುದ್ದ - ಇಲ್ಲೂ ಬುದ್ದ 


ತಾಲಿಬಾನಿನ ಯೋಧನಿಗೆ ಅನಿಸಿದ್ದು: 
ಮಂಡಿಯೂರಿ ಕೈ ಜೋಡಿಸಿ 
ಕಣ್ಮುಚ್ಚಿ ಪ್ರಾರ್ಥಿಸಿದರೆ 

ಕಣ್ಮುಂದೆ ಮೂಡುವನು ಬುದ್ದ 
ಒಡೆದ ತುಟಿ, ಹರಿದ ಮೂಗು 

ಯಾ ಅಲ್ಲಾ! 


೧ನ OT Or 
wy , ಬದಿ p A 556 


[Se 


೩೪ 


ಮಲಗಿದರೂ ಬುದ್ದ, ಎದ್ದರೂ ಬುದ್ದ 
ನಸಲ್ಲಿ, ಮನಸಲ್ಲಿ | 
ನರನಾಡಿ ಮೂಳೆ ಮಾಂಸ ಮಜ್ಜೆಯಲಿ 


(ಲ: ಬುದ್ದ 


ಕಾಲ, ದೇಶ, ಭಾಷೆ 
ಲಿಂಗ, ಜಾತಿ ಮೀರಿ 
ನಿಂತವನೆ ಬುದ್ದ 


(ಅಫ್ತಾನಿಸ್ತಾನದ ಕೇಂದ್ರ ಭಾಗದ ಬಮಿಯಾನಿನಲ್ಲಿರುವ ಬುದ್ಧ ವಿಗ್ರಹಗಳು 
ಇಸ್ಲಾಂ ಧರ್ಮಕ್ಕೆ ಅವಮಾನ ಮಾಡುತ್ತಿವೆ ಎಂಬ ಕಾರಣಕ್ಕೆ ತಾಲಿಬಾನ್‌ 
ಆಡಳಿತ, ದೇಶದಲ್ಲಿರುವ ಇಂತಹ ವಿಗ್ರಹಗಳ ನಾಶಕ್ಕೆ ಫೆಬ್ರವರಿ ೨೬, 
೨೦೦೧ ರಂದು ಆದೇಶ ನೀಡಿತು. ಜಗತ್ತಿನ ಅತ್ಯಂತ ಎತ್ತರದ 
ಭಂಗಿಯಲ್ಲಿರುವ ಬುದ್ಧ ಈಗಿಲ್ಲ.) 


ಹೇಗೆ ಪ್ರೀತಿಸದೆ ಇರಲಿ ಚಂದ್ರನನ್ನು 


ಹೇಗೆ ಪ್ರೀತಿಸದೆ ಇರಲಿ ಚಂದ್ರನನ್ನು ನ್ನು 
ಮಗುವಾಗಿದ್ದಾಗಿನಿಂದಲೂ ಬಲ್ಲೆ ಅವನನ್ನು 
"ಬಾ" ಬಾ' ಎಂದವನ ಎಷ್ಟು ಸಲ ಕರೆದಿದ್ದೆನು 
ಬರುವನೊ, ಬಾರನೊ, ತಿಳಿಯದೆ 

ಇಂದಿಗೂ ಕಾಯುತ್ತಲೇ ಇರುವೆನು 

ಹೇಳಿ ಹೇಗೆ ಪ್ರೀತಿಸದೆ ಇರಲಿ ಚಂದ್ರನನ್ನು 


ಯಾವ ಕಾಲದಲ್ಲಿ, ಯಾವ ಕೊಳದಲ್ಲಿ 
ನೈದಿಲೆಯಾಗಿದ್ದೆನೋ ಏನೋ... 
ಯಾವ ಬೆಟ್ಟದಲ್ಲಿ, ಯಾವ ಘಟ್ಟದಲ್ಲಿ 
ಮೋಡವಾಗಿದ್ದೆನೋ ಏನೋ... 
ಈಗಲೂ ಅದೇ ನೆನಪಲ್ಲಿ ಅದೇ ತಪದಲ್ಲಿ 
ಅನುದಿನವೂ ನೆನಯುವೆನು 
ಹೇಳಿ ಹೇಗೆ ಪ್ರೀತಿಸದೆ ಇರಲಿ ಚಂದ್ರನನ್ನು 
ಕಣ್ಣು, ಮೂಗು, ಬಾಯಿ, ಏನಿಲ್ಲದಿದ್ದರೂ 
ಇದ್ದ ಹಾಗೆಯೆ ಕಾಣುವನು ಅವನು 
ರೊಟ್ಟಿಯ ಚೂರಿನಂತೆ, ಹಣ್ಣಿನ ಹೋಳಿನಂತೆ 
ಬೆಣ್ಣೆಯ ಮುದ್ದೆಯಂತೆ, ಬೆಳ್ಳಿಯ ತಟ್ಟೆಯಂತೆ 
ಬಹುರೂಪಿ ಅಡಿಗಡಿಗೂ ಬೆರಗಾಗುವನು 
ಹೇಳಿ ಹೇಗ ಪ್ರೀತಿಸದೆ ಇರಲಿ ಚಂದ್ರನನ್ನು 

೩೬ 


ಯಾವ ಲೋಕದಲ್ಲಿ, ಯಾವ ಎರಕದ 
ರೂಪುಗೂಂಡವನೋ ಏನೋ.......... 
ಯಾವ ಕಾಲದವನೋ ಏನವನ ಜಾತಿ ? 
ಮಾತಿನ ಹಂಗಿಲ್ಲದೇ ನನ್ನನ್ನು ಮುಟ್ಟಿಹನು 
ಹೇಳಿ ಹೇಗೆ ಪ್ರೀತಿಸದೆ ಇರಲಿ ಚಂದ್ರನನ್ನು 


369 


ಉಪ್ಪರಿಗೆಯನೇರಿ ಕಾದವನ ದಾರಿ ಎದುರುಗೊಳ್ಳುವೆನು 
ಬೆಟ್ಟದಾಚಿಗೆ ಬೆಳದಿಂಗಳ ತೋಳು ಚಾಚಿ 

ಬೆಳ್ಳಿಕಿರಣಗಳ ಮಾಲೆ ತಂದೇ ತರುವನು 

ಸಿದ್ದಾರ್ಥನ ಪ್ರಿಯಮಿತ್ರ, ಮೈತ್ರಿಯೇ ಮಹಾಸೂತ್ರ 
ಪ್ರೀತಿಸದೆ ಇರಲಾರೆ ಚಂದ್ರನನ್ನು 


೩೭ 


ಚಂಡಿ 


ಕಪ್ಪಿಟ್ಟ ಮುಖ 
ಮಿಂಚು ಕಣ್ಣುಗಳು 
ಬೆಂಕಿ-ಬಿಸಿಯುಸಿರು 
ಗುಡುಗು-ಸಿಡಿಲು 
ಮೃದು ವಚನಗಳು ! 


ಅವಳು 
ಕಣ್ಣು ನೆಟ್ಟಲ್ಲೆಲ್ಲಾ ಕಂದಕಗಳು 


ತೋಳುಗಳು ತಾಕಿ 
ನೆಲಕ್ಕುರಳಿದವು ಹೆಮ್ಮರಗಳು 


ಕಾಲಾಡಿದಲ್ಲೆಲ್ಲಾ ಚಿಮ್ಮಿದವು 
ಬಿಸಿ ನೀರ ಬುಗ್ಗೆಗಳು 
ತಲ್ಲಣಿಸಿತು 

ಸಕಲ ಜೀವ - ಜಗತ್ತು 


ಕೋಪವೋ... 
ಪರಿತಾಪವೋ... 
ಅವಳೇ ಬಲ್ಲಳು 


ನಿಂತಲ್ಲಿ ನಿಲ್ಲಳು 
ಬಂದಂತೆಯೇ ಹೊರಟು ಹೋದಳು 


೩೮ 


ಜಾತ್ರೆಯಲ್ಲಿ ಶಿವ 


೧ 
ಅದೇ ಆ ಶಿವನ ವೇಷಧಾರಿ 
ನಾನಿದ್ದ ಬಸ್ಸಿನಲ್ಲಿಯೇ ಇದ್ದ 
ನನ್ನೊಂದಿಗೇ ಬಸ್ಸಿನಿಂದಿಳಿದ 


ತೇಗದ ಮರದ ಹಾಗೆ 

ಉದ್ದಕೆ ಸಪೂರ 

ಮೋಡದ ಮೈಬಣ್ಣ, ಮಿಂಚಿನ ನಗು 
ಮುಡಿಗೆ ತಗಡಿನ ಚಂದ್ರನನು ಮುಡಿದಿದ್ದ 
ತೋಳಿಗೆ ಕಣಗಿಲೆಯ ಹೂವು 

ಕೊರಳಲ್ಲಿ ಪ್ಲಾಸ್ಟಿಕ್‌ ಹಾವು 

ಹುಲಿ ಚರ್ಮದ ಚಿತ್ರವಿರುವ 

ಮಾಸಿದ ಹಳದಿ ಬಣ್ಣದ ಅರ್ಧ ಲುಂಗಿ 
ಹವಾಯಿ ಚಪ್ಪಲಿ ಧರಿಸಿದ್ದ... 


ನನ್ನ ಬೆರಗಿಗೆ ಉತ್ತರ 
ನೀಡುವವನಂತೆ 
ಡಮರುಗ ನುಡಿಸಿ 
ತ್ರಿಶೂಲ ಆಡಿಸಿ 
ಕಾಲ್ಲೆಜ್ಜೆ ಗಲಗಲ ಕುಣಿಸಿ 
ನಾ... ಶಿವ ಎಂದ 


೩೯ 


ನಾ... ಮುಂದ ಅವ... ಹಿಂದೆ 
ಜಾತ್ರೆಯ ಕೌಂಟರಿನಲ್ಲಿ 
ಟಿಕೀಟು ಕೊಳ್ಳುವಾಗಲೂ 

ಬೆನ್ನ ಹಿಂದೆಯೇ ಇದ್ದ 

ಗಿಲೀಟು :.ಡವೆಯಂಗಡಿಯಲ್ಲಿ 
ಕಣ್ಣ ಮುಂದೆಯೇ ಬಂದ 
ಫಳಫಳ ಹೊಳೆಯುವ 
ಮೂಗುತಿಯನು ಅಂಗೈಯೊಳಗೆ 
ಹೊರಳಾಡಿಸಿ 

ಈ ವಜ್ರಕ್ಕೆಷ್ಟಪ್ಪಾ ಬೆಲೆ 

ಎಂದು ಅಂಗಡಿಯಾತನ ಛೇಡಿಸಿದ 


ಪುಗ್ಗೆಯಂಗಡಿಯಲ್ಲಿ ಒಂದೊಂದೂ 
ಪುಗ್ಗೆಯ ಮೇಲೂ ಮೃದುವಾಗಿ ಕೈಯಾಡಿಸಿ 
ಪರಪರ ಶಬ್ದಕ್ಕೆ ಕಿವಿಯಾನಿಸಿ 

ಬಾಗಿಲು ದಾಟುವುದರೊಳಗೆ 

ಠುಸ್ಸನ್ನುವುದೀ ಪುಗ್ಗೆ ಜೊತೆಗೆ 

ಹಿಗ್ಗಿನ ಬುಗ್ಗೆ ಎಂದು ಅಲ್ಲೇ ಪದ ಕಟ್ಟಿ ಹಾಡಿ 
ಒಂದು ಪೀಪಿ, ಒಂದು ವಾಚು ಪುಕ್ಕಟೆ ಪಡೆದ 


ಬಣ್ಣ ಬಣ್ಣದ ಪರಕಾರಗಳ ತೆಗೆಸಿ 
ಪೂರ ಅಂಗಡಿಯನೆ ಎಳೆದಾಡಿಸಿ 
ಚೌಕಾಸಿ ಬೆಲೆಯಲ್ಲೇ 

ಒಂದು ಗಜ ರವಿಕೆಯ ಬಟ್ಟೆ ಕೊಂಡ 


ಕೆಂಪು ನೀರಿನ ಶರಬತ್ತಿನಂಗಡಿಯಲ್ಲಿ 
ಗಿಣಿ ಶಾಸ್ತ್ರದವನೊಡನೆ ಹರಕು 
೪೦ 


ಛತ್ರಿಯ ಅಡಿಯಲ್ಲಿ... 

ಕರಡಿ ಮಜಲು ಕುಣಿತದ 
ಕರಡಿಯಾಸದವನೊಡನೆ 

ಅಲ್ಲಿ... ಇಲ್ಲಿಳ ಘಾಲಿ ಅಲ್ಲ; 
ಜಾತ್ರೆಯ ಉದ್ದಗಲ ಹಬ್ಬಿ ನಿಂತವನು 
ಮೋಟು ಬೀಡಿಯ ಸೇದುತ್ತ 
ಕಡಲೆಯ-ಪುರಿಯ 

ಗುಡ್ಡವ ದಾಟಿ ಹೋದ 


[a 
[3 


ಹೋದ ಎನ್ನುವಷ್ಟರಲ್ಲಿಯೇ 
ಬತ್ತಾಸಿನ ಅಂಗಡಿಯಲ್ಲಿ 


[oe 


ಪರಿಚಿತ ನಗೆಯೊಡನೆ ಪ್ರತ್ಯಕ್ಷ! 


ಮೆಲ್ಲನೆ ಬಳಿ ಸಾರಿ ಗೋಣ ಬಗ್ಗಿಸಿ 
ಮಗ ಹಸಿದಿದ್ದಾನೆ - 

ಹೆಂಡತಿಗೆ ಕಾಯಿಲೆ ಅಂದ 
ಬಾಡಿದ ಮುಖ, ಬಸಿದಿತ್ತು ದುಃಖ 


ಗಣಪ ಹಸಿದಿದ್ದಾನೆ 

ಗಿರಿಜೆಗೆ ಕಾಯಿಲೆ... 
ಹೆಂಡತಿ-ಮಕ್ಕಳಿಗಾಗಿ 
ಶಿವನಲ್ಲದೆ ಭವಿ ಅಳುವನೆ ?'! 


ಪುಟ್ಟ ಪರ್ಸ್ಷಿನ ಮೂಲೆ ಮೂಲೆಯನು ತಡವಿ 
ರುದ್ರನೊಡ್ಡಿದ ಬೊಗಸೆಗೆ 
ಐದರ ನೋಟಿರಿಸಿ ಇಷ್ಟೇ ಅಂದೆ! 


೪೧ 


ಮಿಂಚಂತ ಹೊಳೆದು 

ತಳಾಂಗು ತದಿಗಿಣ ತೋಂ ಎಂದು 
ನಾಟ್ಯದ ಮಟ್ಟಿನಲಿ ಕುಣಿದು 

ಅರ್ಧ ನಿಮೀಲಿತ ನೇತ್ರನಾಗಿ 
ನಟರಾಜನ ಭಂಗಿಯಲ್ಲಿ ನಿಂತುಬಿಟ್ಟ! 


ಬಿಟ್ಟ ಬಾಯಿ ಬಿಟ್ಟಂತೆಯೇ 
ನೆಟ್ಟ ಕಣ್ಣು ನೆಟ್ಟಂತೆಯೇ 
ಎರಡೂಕ್ಕೆ ಜೋಡಿಸಿ 
ಮೈದುಂಬಿ ನುಡಿದು ಬಿಟ್ಟೆ... 


ಸಾಕ್ಷಾತ್‌ ಶಿವ!! 


೪೨ 


ಭುವನ ಸುಂದರಿ 


ಎಲ್ಲರೂ ಬೆಚ್ಚಗೆ ಹೊದ್ದು ಮಲಗಿರಲು 
ಇವಳು ಎದ್ದು ಜಿಮ್‌ನಲ್ಲಿ ಬೆವರು 
ಸುರಿಸುತ್ತಾ ಕಸರತ್ತು ಮಾಡುವಳು 


ಎಲ್ಲರೂ ಹಾಲು ತುಪ್ಪದಲ್ಲಿ 
ಕೈತೊಳೆದರೆ - 

ಇವಳು ಹಣ್ಣು-ತರಕಾರಿ 
ಒಣಗಿದ ಚಪಾತಿಯ 
ಮೇಲೆಯೇ ಜೀವಿಸುವಳು 


ಎದುರಿಗೆ ಯಾರೂ ಇಲ್ಲ 
ಆದರೂಕ್ಕೆ ಬೀಸುವಳು 
ಕಾರಣವೇ ಇಲ್ಲ 

ಸುಮ್ಮನೆ ನಗುವಳು 
ಬಳುಕಿ ಬಾಗಿ 

ಬೆಕ್ಕಿನ ಹೆಚ್ಚೆಯನನುಸರಿಸಿ 
ತಾಲೀಮು ನಡಸುವಳು 


ತಲೆಯೊಳಗೆ ಏನೆಲ್ಲ ತುಂಬಿಕೊಂಡು 
ಗಿಳಿಯಂತೆ ಒಪ್ಪವಾಗಿ 


ಪಾಠ ಒಪ್ಪಿಸುವಳು 


ಲ 
9೨ 


ಚಾಣದಿಂದ ಕಲ್ಲು ಕೆತ್ತಿದ ಹಾಗ 
ಇವಳ ಅಂಗ ಅಂಗವನೂ 

ಕೆತ್ತಿ ಸ್ಪರ್ಧೆಗೆ ಅಣಿ ಮಾಡುವರು 
ಇಷ್ಟು ಮೊಲೆ, ಇಷ್ಟೇ ನಿತಂಬ 
ಸುರಿದು-ಅಳೆಯುವರು 


ಒಂದು ದಿನ - 

ಕೋರೈಸುವ ಬೆಳಕಿನಂಗಳದಲ್ಲಿ 
ಕಿರೀಟವಿರಿಸಿಕೊಂಡು 
ಸಿಂಹಾಸನದಲಿ ಕೂತು 
ಸುಂದರಿಯರ ನಡುವೆ 
ಮಹಾಸುಂದರಿಯಾಗಿ 
ಮೆರೆಯುವಳು 

ಚಪ್ಪಾಳೆ, ಕೇಕೆ, ಶಿಳ್ಳ 

ಹೇಳಿ ಎಷ್ಟು ಜನಕೆ 

ಈ ಭಾಗ್ಯ ದೊರೆಯುವುದು ? 
ಅಲೆಯ ಮೇಲಣ ಗುಳ್ಳೆಯೋ 
ಪದ್ಮ ಪತ್ರದ ಮೇಲಣ ಜಲಬಿಂದುವೋ 
ಅದು ಆಮೇಲಿನ ಮಾತು 


ಜಗತ್ತು ಒಂದು ಚಣವಾದರೂ 


ಮತ್ತೊಬ್ಬಳು ಬರುನೆ ತನಕ 
ಇವಳತ್ತಲೇ ನೋಡುತ್ತಾ ಇರುವುದು! 


ಅಲ 


ನಿನ್ನ ನಂತರ... 


ಇಷ್ಟು ದೊಡ್ಡ ಮನೆ 
ಯಾರು ಸಂಭಾಳಿಸುವರು ? 


ಇಷ್ಟು ಚಂದದ ತೋಟ 
ಯಾರು ನೋಡಿಕೊಳ್ಳುವವರು ? 


ಒಡವೆ ವಸ್ತು ಸೀರೆ 
ಯಾರುಟ್ಟು ನಲಿವರು ? 


ಆಶೆಯಿಂದ ಹೊಂದಿರುವ 
ಚಿಕ್ಕಪುಟ್ಟ ವಸ್ತುಗಳು 


ಅಕ್ಕರೆಯ ಗಂಡ 
ಮುದ್ದಾದ ಮಕ್ಕಳು 


ಸ್ನೇಹಿತರು-ಸಂಬಂಧಿಗಳು 
ಸುತ್ತಿಕೊಂಡಿವೆ ಸರಪಳಿಗಳು 


ಸಮಯವಿದೆ ಇನ್ನೂ 
ನಾಟಕ ಮುಗಿಯಲು 


ಬಯಸುವುದು ಜೀವ 
ನಿರಂತರ ನಟಿಸಲು 


ಅಭಿ 


ಖಿ 


ದುಃಖ ಸಮುದ್ರವು 
ಯೋಜನಗಳಾಚಿ 
ಕೇಳುವುದದರ ಮೊರೆತ 


ಸಂತೋಷದ ದೊಡ್ಡ 
ಹಡಗುಗಳನ್ನು 
ಅದು ಮುಳುಗಿಸುವುದು 


ನೆಮ್ಮದಿಯ 
ಹುಟ್ಟಡಗಿಸುವುದು 


ರಾಕ್ಷಸ ಅಲೆಗಳನ್ನು ಚಾಚಿ 
ಸುಖೀ ಚಂದ್ರನನ್ನೂ 
ನಡುಗಿಸುವುದು 


ನಿಷ್ರಾಪಿ ಹುಲ್ಲು ಕಡ್ಡಿ 
ಮಾತ್ರವೇ 
ನಿರಾತಂಕವಾಗಿ 

ತೇಲಿ ದಡ ಸೇರುವುದು 


೪೬ 


ಬೆಕ್ಕು ಅಡ್ಡ ಹೋಯಿತು 


ಗಕ್ಕೆಂದು ನಿಂತೆ ಒಂದು ಚಣ 
ಶುರುವಾಯಿತು ಅನುಮಾನ 


ಆವೊತ್ತು ಇಡೀ ದಿನ 
ಬೆಕ್ಕಿನದೇ ಧ್ಯಾನ 


ಮೀನು ಮಾರುವವಳಿಗೆ 
ಮಾಯೆ ಕವಿದಿರಲು 


ಒಣ ಮೀನಿಗೂ 
ಜೀವ ಬಂದಿರಲು 


ಘಮ ಘಮಿಸಿ ಅದು 
ಲೋಕವನೆ ಸೆಳೆದಿರಲು 


ಪರಿಮಳದ ಪರಿಣಾಮ 
ಮೂಗರಳಿಸಿ ಬೆಕ್ಕು 
ಅಡ್ಡ ಹೋಯಿತು. 


ನಾದಿನಿ ಬಂದು ಹೋದಳು 


ಬಿಸಿಲು ಕಂಡಿತು ಹಾಸಿಗೆ 
ಹಳೆಯ ದಿಂಬಿಗೆ ಹೊಸಾ ಹೊದಿಕೆ 


ಅತ್ತೆ ಮಾವನ ಪಟಗಳು 
ಲಕಲಕ ಹೊಳೆದು 
ಹೂವ ಮುಡಿದವು 


ದೇವರಿಗ ದೀಪ 
ಹೊಸಿಲಿಗೆ ಕುಂಕುಮ 
ಬಾಗಿಲಿಗೆ ನೀರು 


ಚಿತ್ರಾನ್ನ, ಕೋಸಂಬರಿ 
ವಡೆ, ಪಾಯಸದಲಿ 
ಕಲ್ಲು ಸಿಗದಿರಲಿ ಎಂದು 
ಪ್ರಾರ್ಥನೆ! 


ಮಡಿಲು ತುಂಬಿದ 
ಸೀರೆ-ಕುಪ್ಪಸ 
ಇಷ್ಟವಾಯಿತೋ py 


ಇಲ್ಲವೋ ಅನುಮಾನ 


ಅನಿಸುವುದು ಹತ್ತಿರ 
ಹತ್ತಿರ ಹೋಗಬೇಕೆಂದು 
ಏನು ಮಾಡಲಿ ? 
ಹಾಳು ಕಂದಕ 
ಹಿರಿದಾಗುವುದು 


೯ 


ದೊಡ್ಡ ಮರ 


ಆ ದೇವರೇ ವರವಿತ್ತಂತೆ 
ಆ ಊರಿಗೆ ಅದೇ ದೊಡ್ಡ ಮರ 


ನಾಲ್ಕು ಹೆಗಲುಗಳು, ನೂರು ಕೈಗಳು 
ಸಾವಿರ ಸಾವಿರ ಬೆರಳುಗಳು 
ಸೂರ್ಯ ಚಂದ್ರ ನಕ್ಷತ್ರ ಗಣಗಳು 
ಬಿಡುಗಣ್ಣಾಗಿ ನೋಡುವಷ್ಟು 

ಅಷ್ಟು ದೊಡ್ಡ ಮರ 


ಬೆಳಕು-ಮಳೆ-ಮಣ್ಣಿನ ಆಟದಲ್ಲಿ 
ಬಯಸಿದ ಗರ ಬಿದ್ದಂತೆ 
ಭರಭರ ಬೆಳದು ನಿಂತಿದೆ 

ಅದೇ ಆ ದೊಡ್ಡ ಮರ 


ಆ ಹಾದಿಯಲ್ಲಿ ಹಾರಿ ಹೋಗುವ 
ಪ್ರತಿ ಹಕ್ಕಿಯೂ ತಿರುಗಿ ನೋಡುವಂತೆ 
ಆ ಹಾದಿಯಲ್ಲಿ ಹಾದು ಹೋಗುವ 
ಪ್ರತಿ ದಾರಿಹೋಕನೂ ಅದರ 

ನೆರಳಿಗೆ ಆಶೆ ಪಡುವಂತೆ - 

ಅಷ್ಟು ದೊಡ್ಡಮರ 


ಊರ ಹೆಂಗಳೆಯರ 
ಮುಡಿಗೇರುವುದದರ ಹೂವು 

ಊರ ಮಂದಿಯ ಹಳೆಯ 

ರೋಗಕ್ಕೂ ನಾಟುವುದು ಅದರ ಬೇರು 
ಜಾತ್ರೆ, ಸಂತೆ, ವ್ಯಾಜ್ಯ, ಪುರಾಣ, 
ಪ್ರವಚನ, ಹಬ್ಬ, ಹಾದರ, ಮದುವೆ, 
ಮರಣ ಸಕಲಕ್ಕೂ ಸಂಗಮಸ್ತಳ 
ಅದೇ ಆ ದೊಡ್ಡ ಮರ | 


ಇದೀಗ... 

ಗೇಣುದ್ದ ಹಕ್ಕಿಯ ಹಿಕ್ಕೆಯ ಮೂಲಕ 
ಈ ಮರದ ಅಂದ-ಚಂದ-ಗಂಧ 
ಯಾವುದೋ ದೇಶದಲ್ಲಿ... 
ಯಾವುದೋ ವೇಷದಲ್ಲಿ... 

ಎಷ್ಟು ಸೋಜಿಗ ! 


೫೧ 


1 


ಬಾಗು 


ಬಾಗಿದೆ ಕೊಳದೊಳಗೆ - 
ಕಮಲಗಳು 
ಚಂದ್ರ, ನಕ್ಷತ್ರ ಗಣಗಳು 


ತುತ್ತ ತುದಿಯೇರಿ ಬೆಟ್ಟ 
ಬಾಗಿದೆ - | 
ಮನೆಗಳು, ಮರಗಳು 
ಮಕ್ಕಳ ಆಟಿಕೆಯ'ಹಾಗೆ 
ಅಪರೂಪದ ಕಲಾವಿದ 
ಬಿಡಿಸಿದ ಚಿತ್ರದ ಹಾಗೆ 


ಹೆಮ್ಮರಗಳಡಿ ಬಾಗಿದೆ 
ಪ್ರೇಮ ಪುಷ್ಪಗಳು 
ಪಕ್ವವಾದ ಹಣ್ಣುಗಳು 


ಬಾಗಿದೆ - 

ಕಲ್ಲು ದೇವರ ಮುಂದೆ 
ಬೆಳಗುವ ದೀಪಗಳಡಿ 
ಅಹಂಕಾರವ ಸುಟ್ಟು 
ಬಾಗುವುದೆ ಭಾಗ್ಯವೆನಿಸಿ 
ಬಾಗಿ ಬಾಗಿ 


ಬಾಗಿದುದನೆ ಅನವರತ 
೫೨ 


ಧೇನಿಸಿ ತಲೆ ಎತ್ತಿದರೆ 
ಮೃತ್ಯು | 

ಸರಕ್ಕನೆ ಬಾಗಿದೆ 
ನಿಜವಾಗಿಯೂ... 


ಚಿತೆಗೇರಲಿಲ್ಲ ಹೂವುಗಳು 


ಗಾಳಿ ತಂದಿತು 
ದೀಪವಾರಿದ ಸುದ್ದಿ 


ಒಂದು ಚಣ ಮೌನ 
ನೋಡು ಎಂದಿತು ಹೃದಯ 
ಬೇಡವೆಂದಿತು ಮನಸು 


ನಿಮ್ಮ ಚಿತೆಗೇರಿಸಬೇಕೆಂದು 
ಕೊಂಡಿದ್ದ ಎರಡು ನಸು ಹಳದಿ 
ಗುಲಾಬಿ ಮೊಗ್ಗುಗಳು 

ಇನ್ನೂ ಹಾಗೆಯೇ ಇವೆ 
ನಳನಳಿಸುತ್ತಿವೆ ಹೂದಾನಿಯಲ್ಲಿ 


ಸದ್ಯ ಬೂದಿಯಾಗಲಿಲ್ಲ 
ಹೂವುಗಳು... 
ಏನೋ ಸಮಾಧಾನ 


ನಿಮ್ಮನ್ನು ದ್ವೇಷಿಸುತ್ತಲೇ 
ಪ್ರೀತಿಸಿದೆವು ನಾವು 

ನೀವೇ ಕಲಿಸಿದ ಪಾಠ 
ವೈಭವೀಕರಿಸಲಾರೆ ನಿಮ್ಮ ಸಾವು 


೫೪ 


ಉಳಿದಷ್ಟು ದಿನ 
' ಉಳಿದೇ ಉಳಿಯುವುದು 
ಅಗಲಿಕೆಯ ನೋವು 


(ಪಿ. ಲಂಕೇಶ್‌ಗೆ ಶ್ರದ್ದಾಂಜಲಿ) 


೫೫ 


ಮುಂದೆ ಸಾಗುವ ಮುನ್ನ 


ಮುಂದೆ ಸಾಗುವ ಮುನ್ನ 
ಹಿಂದೆ ನೋಡಬಾರದೆ ಒಮ್ಮ 
ನದಿಯಲ್ಲವೇ ನಾನು 
ತುದಿಯಲ್ಲಿರುವೆ ನೀನು 

ನಿಲ್ಲು ನಿಲ್ಲು ನೀ ನನ್ನ ಮಗಳ... 


ಹಿಟ್ಟು-ರೊಟ್ಟಿಯ ಸುಡುತ 
ಹರಕೆ-ಮುಡಿಪುಗಳನಿಡುತ 
ತಿಳಿದ ಹಾಡುಗಳ ಹಾಡಿ 
ನೂರು ದೇವರ ಕಾಡಿ 

ನಿನ್ನ ಪಡೆದೆ 


ಉಟ್ಟ ಸೀರೆಯೇ ಮೂರು 
ಹಣೆಗೆ ಕುಂಕುಮದ ಚೂರು 
ಎದೆಗವಚಿಕೊಂಡೇ ನಿನ್ನ 
ರಂಗೋಲೆಯ ಬರೆದ 


ದೇಶ ನೋಡಲೇ ಇಲ್ಲ 
ಕೋಶ ಓದಲೇ ಇಲ್ಲ 
ಕಾಡ ಕಣಗಿಲೆ ನಾನು 
ಚಿಗುರು ಕೆಂಪೆಲೆ ನೀನು 
ಆಚೆ ದಡದಲ್ಲೇನಿದೆಯೋ 
ನಾನೇನು ಬಲ್ಲೆ ? 
೫೬ 


ನಿನ್ನ ಆಶೆಯೇ ಬೇರ 
ನನ್ನ ಭಾಷೆಯೇ ಬೇರೆ 
ಬೇರಲ್ಲವೇ ನಾನು 
ಹೂವಲ್ಲವೇ ನೀನು 
ತಿರುಗಿ ನೋಡೊಮ್ಮೆ ನನ್ನ ಮಗಳೆ... 


೫೭ 


ನಿನ್ನೊಂದಿಗೆ ಮಾತನಾಡಲಾರೆ.... 


ನಿನ್ನೊಂದಿಗೆ ಮಾತನಾಡಲಾರೆ... 
ಮುತ್ತು, ಸರ, ನತ್ತು, ವಾಲೆ, 
ರುುಮುಕಿಯೊಡನೆ ಮಾತಾಡುವೆ 


ಸೌದೆ, ಇದ್ದಿಲು, ಬೆಂಕಿ, 
ನೀರು, ಕೊಡ, ರಾಟೆಯೊಡನೆ ಮಾತಾಡುವೆ 


ಬೇಯಿಸಿದ ಹಿಟ್ಟು-ರೊಟ್ಟಿ 
ದೋಸೆ-ಪಲ್ಯದ ಜೊತೆ ಮಾತಾಡುವೆ 


ನಿನ್ನೊಂದಿಗೆ ಮಾತನಾಡಲಾರೆ 


ಜಾಜಿ, ಮಲ್ಲಿಗೆ, ಸಂಪಿಗೆ, 
ಸೀಬೆ, ಮಾವು, ನೇರಳಯ ಜೊತೆ ಮಾತಾಡುವೆ 


ನಾಯಿ, ಬೆಕ್ಕು, ಎಮ್ಮೆ, ಎತ್ತು, 
ಬಾಗಿಲು, ಕಿಟಕಿ, ಹುಲ್ಲು ಮಾಡಿನ 


ಜೊತೆ ಮಾತಾಡುವೆ 


ಪೈರು, ತೆನೆ, ಕವಣೆ, ಕೋಲು, 
ಬೆದರು ಬೊಂಬೆಯೊಡನೆ ಮಾತಾಡುವೆ 


೫೦ 


ನನ್ನೊಂದಿಗೆ ಮಾ ತನಾದಲಾರ 


ಬೆವರು, ಹಸಿವು, 
ಬಯಕೆ, ಬೇನೆಯೊಂದಿಗೆ ಮಾತಾಡುವೆ 


ದೀಪ, ಧೂಪ, ಹೂವು, ಗಂಧ, 
ಕಲ್ಲು ದೇವರೊಂದಿಗೆ ಮಾತಾಡುವೆ 


ನನಗೆ ನಾನೇ, ನನಗೆ ನಾನೇ ಮಾತಾಡುವೆ 
ನಿನ್ನೊಂದಿಗೆ... ಉಹುಂ ಮಾತನಾಡಲಾರೆ 


೨ 
ಲರ 
W 


ಮತ್ತೆ ಹುಟ್ಟುವುದಾದರೆ... 


ಮತ್ತೆ ಹುಟ್ಟುವುದಾದರೆ 

ಈ ನೆಲವೇ ಇರಲಿ 

ಹುಟ್ಟಿದ ಮೇಲೆನ್ನ ನುಡಿಯು 
ಕನ್ನಡವೇ ಆಗಿರಲಿ 


ತುಂಗೆಯಲಿ ನಾನಿರಲು 
ಗಂಗೆಯೂ ಬರಲಿ 
ಕೃಷ್ಣ-ಗೋದಾವರಿ 
ಗೆಳತಿಯರು ಸಿಗಲಿ 


ಹಿಮಾಲಯವು ಮುಡಿಯಲ್ಲಿ 
ಸಹ್ಯಾದ್ರಿಯು ಅಡಿಯಲ್ಲಿ 
ಅಲ್ಲಲ್ಲಿಯೇ ಇರಲಿ 

ಕಲ್ಕತ್ತೆಯ ಕಾಳಿ 

ಶೃಂಗೇರಿಯ ಶಾರದೆಗೆ 
ಹೂವು-ಕುಂಕುಮ ಕೊಡಲಿ 
ದೂರದಲ್ಲೇಕೆ ಇರಬೇಕು ದೆಹಲಿ 
ಶಿವಮೊಗ್ಗೆಗೇ ಬರಲಿ 


ಮತ್ತೆ ಹುಟ್ಟುವುದಾದರೆ 


[A 


ಈ ನೆಲವೇ ಇರಲಿ 


ಮಂಗಳೂರಿನ ಕಡಲ 


ಮಡಿಕೇರಿಯ ಮಂಜಿನೂಡಲು 
ನನಗೊದಗಿ ಬರಲಿ 


ಹಟ್ಟಿ ಚಿನ್ನದ ಬುಗುಡಿ 
ಕಾರವಾರದ ಸೀಗಡಿ 
ತುಟ್ಟಿಯಾಗದೇ ಇರಲಿ 
ಸೊರಗದಿರಲಿ ಬೇಲೂರಿನ ಬಾಲೆ 
ಒಣಗದಿರಲಿ ಜೋಗದ ಮೋರೆ 
ಇಳಕಲ್ಲಿನ ಸೀರೆಗೆ 
ಕಾಶ್ಮೀರದಲ್ಲೂ ಬೆಲೆ ಸಿಗಲಿ 


ಮತ್ತೆ ಹುಟ್ಟುವುದಾದರೆ 

ಈ ನೆಲವೇ ಇರಲಿ 
ಮೇಲುಕೋಟೆಯ ಚೆಲುವ" 
ನನಗೊಲಿದು ಬರಲಿ 


ಆನೆ ಪೊಡಮಟ್ಟಿತು 


ಕೊಳದೊಳಗಣ 
ಚಂದ್ರನನು ಆನೆ ಮೆಟ್ಟಿತು 
ನರಕದ ಬಾಗಿಲನು 

ತಾನೆ ತಟ್ಟಿತು 

ಬಾ ಒಳಗೆ, ನನ್ನೊಳಗೆ 
ಎಂದಿತು ಕೊಳದ ಕೆಸರು 
ನೇವರಿಸಿತು, ಆವರಿಸಿತು 
ಅಡಗಿತು ಆನೆಯ ಉಸಿರು 


ಆನೆ ಫೀಳಿಟ್ಟಿತು 
ದಶದಿಕ್ಕಿಗೂ ಮೊರೆಯಿಟ್ಟಿತು 


ಕರುಣೆಯಿಂದಲೇ ಇದಿರುಗೊಂಡವು 
ಕೇಡಿಗನನು ಕಮಲಗಳು 

ಶ್ರೀ ಹರಿಯ ನೆನೆದು 

ಹೂವಿನಂದದಿ ಹೆಣೆ ಹೆಣೆದು 
ಕರಿರಾಜನ ಮುಟ್ಟಿದವು 


ಹೂವಿನ ಹಗ್ಗವನೇ ಹಿಡಿದು 
ತಾನೇ ದಡ ಮುಟ್ಟಿತು 


ಆನ ಪೂಡಮಟ್ಟಿತು 


೨ 


ಗಾಂಧಿ ಹುಟ್ಟಿದ್ದು 


ಗಾಂಧಿ ಹುಟ್ಟಿದ್ದು 

ನೆಟಾಲಿನ ರಾಜಧಾನಿಯಾದ 

ಮೆರಿಟ್ಸ್‌ ಬರ್ಗ್‌ನಲ್ಲಿ 

ರೈಲ್ವೆ ಪ್ಲಾಟ್‌ ಫಾರಂನಲ್ಲಿ 
ಚಿಲ್ಲಾಪಿಲ್ಲಿಯಾದ 

ಹಾಸಿಗೆ, ಪೆಟ್ಟಿಗೆ, ಕಾಗದಗಳ ನಡುವೆ! 


ಅಪರಾತ್ರಿ 

ಹೊರಗೆ ಅಸಾಧ್ಯ ಚಳಿ 

ಒಳಗೆ ಜ್ವಾಲಾಮುಖಿ 

ನೋವಿನಿಂದ ಒದ್ದೆಯಾಗಿದ್ದವು ಕಣ್ಣುಗಳು 
ಮೈತುಂಬಾ ಅವಮಾನದ ಮುಳ್ಳುಗಳು... 


ಚಳಿಗೆ ಸೆಟೆದ ಕಾಲುಗಳು 
ದಂಡಿಗೆ ಸಿದ್ದವಾದದ್ದು 
ಬೆಂಕಿ ಬೆಳದಿಂಗಳಾದದ್ದು 
ಸತ್ಯಪ್ರೇಮ, ಅಹಿಂಸೆಯ 
ದೀಕ್ಷೆ ಪಡೆದದ್ದು 
ಎಲ್ಲಾಆಕ್ಷಣದಲ್ಲಿ... 


೬ಹಿ 


ನಮನ 


ನಮಿಸುವೆನು ತಾಯೆ 
ನಿನ್ನಡಿಗೆ 

ಮುನ್ನಡೆಸು ನನ್ನೀ 
ಜಗದೊಳಗೆ 


ಬೆಟ್ಟವಾಗಿಸು ಎಂದು 
ನಾನು ಬೇಡುವುದಿಲ್ಲ 
ಚಿಟ್ಟೆಯಾಗಿಸು ನನ್ನ ' 
ನಿನ್ನ ತೋಟದೊಳಗೆ 


ಚುಕ್ಕಿಯಾಗಿಸು ಎಂದು 
ನಾನು ಬೇಡುವುದಿಲ್ಲ 
ಹಕ್ಕಿಯಾಗಿಸು ನನ್ನ 
ಹಾರಿಕೊಂಡಿರುವೆ 
ನೀಲ ಗಗನದೊಳಗೆ 


ಸೂರ್ಯನಾಗಿಸು ಎಂದು 
ನಾನು ಬೇಡುವುದಿಲ್ಲ 
ದೀಪವಾಗಿಸು ನನ್ನ 
ಉರಿದುಕೊಂಡಿರುವೆ 
ಊರ ಗುಡಿಯೊಳಗೆ 


೬೪ 


ಕಡಲಾಗಿಸು ಎಂದು 
ನಾನು ಬೇಡುವುದಿಲ್ಲ 
ಮೀನಾಗಿಸು ನನ್ನ 
ಈಜಿಕೊಂಡಿರುವೆ 
ಕಣ್ಣ ಕೊಳದೊಳಗೆ 


ದೇವನಾಗಿಸು ಎಂದು 
ನಾನು ಬೇಡುವುದಿಲ್ಲ 
ದಾಸನಾಗಿಸು ನನ್ನ 
ಹಾಡಿಕೊಂಡಿರುವೆ 
ಈ ಲೋಕದೊಳಗೆ 


ಘನವಾಗಿಸು ಎಂದು 
ನಾನು ಬೇಡುವುದಿಲ್ಲ 
ಕಣವಾಗಿಸು ನನ್ನ 
ಲಯವಾಗುವೆ ನಿನ್ನೊಳಗೆ 


೬೫ 


ನವೋದಯದ ನಲವು : ಜಿಎಸ್‌ಎಸ್‌ 


ನವಿರಾದ ಭಾವದಲೆಗಳ 
ಸೀಳುತ್ತಾ ಮುನ್ನುಗ್ಗುತ್ತಿತ್ತು 
ನವ್ಯದ ಹಡಗು 


ಆಹಾ! ಏನು ಬಿಂಕ, ಬೆಡಗು, ಬಿನ್ನಾಣ 
ಕೋಡುಗಲ್ಲಿನ ಮೇಲೆ 
ಕಡಲ ಹಕ್ಕಿಗಳಂತೆ ಕೂತು ನೋಡಿದೆವು. 


ಕಾರಿರುಳು - 

"ಕರಿಯ ನಭದ ಕಣ್ಣಳಂತೆ 
ಅಭಯದೊಂದು ರೂಹಿನಂತೆ 

ತೇಲಿಬಿಟ್ಟ ದೀಪದಂತೆ' 

ನೂರು ತಾರೆ ಬೆಳಕ ಬೀರಲು 

ಪುಟ್ಟ ದೋಣಿಯಲಿ ಕೂತು 

ರಾತ್ರಿ-ಹಗಲು ರಾಕ್ಷಸ ಅಲೆಗಳನ್ನು ತಳ್ಳುತ್ತಾ 
ಹರಸಾಹಸದಿಂದ ದಡ ಸೇರಿದೆವು. 


ಮುಸ್ಪಂಜೆ - 
ಆಗಸದಲ್ಲಿ ಬೆಳ್ಳಕ್ಕೆಗಳ ಸಾಲು 
"ದೇವರ ರುಜು? 
ಪರವಶತೆಯಿಂದ ನೋಡಿದೆವು. 
ಕಣಿವೆಯ ಮುದುಕ 

೬೬ 


ಕೈಮರವಾದ; ಮುನ್ನಡೆದೆವು. 

"ಮೂಡಲ ಮನೆಯಲ್ಲಿ ಮುತ್ತಿನ ನೀರು 
ಗಿಡಗಂಟೆಗಳ ಕೊರಳಲ್ಲಿ ಹಕ್ಕಿಗಳ ಹಾಡು' 
ತಲೆದೂಗಿದೆವು. 


ಶಾನುಭೋಗರ ಮಗಳು 

ಕಾಲಿಗೆ ನೀರಿತ್ತು ಕೈತುತ್ತು ನೀಡಿದಳು; 
"ಎನಿತು ಜನ್ಮದಲಿ ಎನಿತು ಜೀವರಿಗೆ 
ಎನಿತು ನಾವು ಯಣಿಯೋ' ತಲೆಬಾಗಿದೆವು. 


ಹಾದಿಯ ತುಂಬಾ 
ನಗುತ್ತಿತ್ತು ಏಳುಸುತ್ತಿನ ಮಲ್ಲಿಗೆ 
"ಹಚ್ಚನೆ ಹಸುರ ಗಿಡದಿಂದೆಂತು 
ಮೂಡಿತ್ತೊ ಬೆಳ್ಳಗೆ' 
7 ಅನತಿ ದೂರದಲ್ಲೇ ಕಲ್ಲು ಬಂಡೆಯನ್ನೇರಿ 
'ಅದಾರೋ... ಯಾರವರು, ಯಾರು? 
ಎದೆತುಂಬಿ ಹಾಡುತ್ತಿದ್ದರು. 


ಹಮ್ಮು-ಬಿಮ್ಮು ಸೋಕದ ಹಾಡು 

ನೊಂದ ಜೀವರಿಗೆ ತಂಪನೀಯುವ ಹಾಡು 
ಪ್ರೀತಿ-ಸ್ನೇಹಗಳ ಪಸರಿಸುವ ಹಾಡು 

ಎಲ್ಲೋ ಅಳುವ ಮಗುವನೂ ಸಂತೈಸುವ ಹಾಡು 
ನವ-ನವೀನ ಭಾವದ ಹಾಡು. 


ಹಾಡಿನ ಹಾಡಿಯಲಿ ಬೀಡುಬಿಟ್ಟು 
ಹಾಡಿಗೆ ನಮ್ಮನ್ನೇ ನಾವು ಕೊಟ್ಟು ಕೊಂಡೆವು 
ನೂರು ಭಾವದ ಬಾವಿ ಮೊಗೆ ಮೊಗೆದು 
ಸಿಹಿನೀರ ಕುಡಿದೆವು. 

| ೬೭ 


ಕಡಲನೀಜುವೆನೆಂಬ ಮರುಳ ಹಡಗು 
ತನಗೆ ತಾ ಹೊರೆಯಾಗಿ ತಾನೆ ಮುಳುಗುತ್ತಿತ್ತು... 
ಅಲೆಯ ಮೇಲೊಂದು ತಾವರೆಯ ಎಲೆ 
ಎಲೆಯ ಮೋಲೊಂದು ಪುಟ್ಟ ಹಣತೆ 
ತೇಲುತ್ತಿತ್ತು ತನ್ನ ಪಾಡಿಗೆ ತಾನೇ 

ನೀಲ ಮೌನದಲ್ಲಿ... 


೬೮ 


ಜಾಗತೀಕರಣದ ಹೊಸಿಲಲ್ಲಿ ನಿಂತಿರುವ 
ರೈತನಿಗೊಂದು ಕಿವಿಮಾತು 


ಯಾವಾಗ ನೋಡಿದ್ರೂ 
ಜರಿಶಾಲು, ರೇಷ್ಮೆ ಪೇಟ 
ದೀಪಾ-ಧೂಪಾ 
ಹೂವು-ಹಾರ ಜೊತೆಗೆ 
ನಾಯಕರ ನಗೊ ಮುಖ 
ಹೊತ್ಕೊಂಡು ಬರ್ತಾ ಇದ್ದ 
ಪೇಪರ್‌ನಾಗೆ ನಿನ್ನ 
ಸುದ್ದಿನೂ ಓದ್ದೇ ಕಣಪ್ಪಾ... 


ದಿಕ್ಕಿಲ್ಲದಂಗೆ ರಾಶಿ ಬಿದ್ದಿದ್ದ 

ಟೊಮೆಟೊ, ಆಲೂಗಡ್ಡೆ, ಮೆಕ್ಕೆಜೋಳದ 
ಜತೆಗೆ ಕಂಗಾಲಾಗಿ ಕೂತಿದ್ದ 

ನಿನ್ನ ಚಿತ್ರಾನೂ ಮುಖಪುಟದಾಗೆ 

ನೋಡ್ಜೆ ಕಣಪ್ಪಾ 


ಅಲ್ಲಾ ಕಣಪ್ರಾ... 
ಭಾರತಾಂಬೆಯ ಬೆನ್ನೆಲುಬು 
ಅಂತ ಯಾಮಾರಿ ಕುಂತಿದ್ಯಲ್ಲಾ 
ಈಗ ನೋಡು... 
ನೀ ಯಾರ ಅಂತ 
ಕೇಳೋರು ಇಲ್ಲ... 

೬೯ 


ನೀ ಹತ್ತು ಪೈಸಗೆ ಮಾರೋದನ್ನ 
ಹತ್ತು ರೂಪಾಯಿಗೆ ತಕ್ಕೊಳೋ 
ನಾ ಹೇಳ್ತೀನಿ ಕೇಳು... 


ನೀ ಹೆದರಬ್ಯಾಡ 
ಇಲಿ ಪಾಷಾಣ 
ಕೀಟಿ ನಾಶಕ ಕುಡು 
ಜೀವ ತಕ್ಕೊಬ್ಯಾಡ 


ಭೂಮಿ-ಕಾಣಿ, ಮಳೆ-ಬೆಳೆ 

ಎಲ್ಲಾ ಮರ್ತು ಬಿಡು 

ನೀ ಬಿತ್ತೋದೂ ಬ್ಯಾಡ 

ನೀ ಬೆಳೆಯೋದೂ ಬ್ಯಾಡ 

| ಕೈ ಕೆಸರು ಮಾಡಿಕೊಳ್ಳೋದೂ ಬ್ಯಾಡ 
“ಬೆವರು ಸುರಿಸೋದೂ ಬ್ಯಾಡ 

ಮಸಿ ಪೀಡೆ, ಕೀಟ ಬಾಧೆ, ಪೇಟೆ ಧಾರಣೆ 

ಅಂತ ತಲೆಕೆಡಿಸಿಕೊಳ್ಳಬ್ಬ್ಯಾಡ 

ಅಕ್ಕಿ, ರಾಗಿ, ಕೊತ್ತಿಮಿರಿ, ಕರಿಬೇವು 

ಎಲ್ಲಾ ಅಮೇರಿಕಾದಿಂದ ಬರುತ್ತೆ 

ನೀ ಸುಮ್ಮಿದ್ದು ಬಿಡು ಆರಾಮ... 


ಆ ಹಳೆ ಪಂಚಿ 

ಹರಕಲು ಚಡ್ಡಿ 

ಹವಾಯಿ ಚಪ್ಪಲಿ 

ಮೋಟು ಬೀಡಿ ಮೊದ್ದು ಬಿಸಾಕು 
ಜೀನ್ಸ್‌ ಪ್ಯಾಂಟು, ರಂಗೀಲಾ ಷರಟು 
ಮೊದ್ದು ತೊಟ್ಕೊ... 


೩೦ 


ಪಿಜ್ಞಾ ತಿನ್ನು, ಕೋಲಾಕುಡಿ 
ಪ್ಯಾಕ್‌ನಲ್ಲಿ ಮಡಗಿರೋ 
ಚಿಕನ್ನು, ಮಟನ್ನು ತಿಂದು 
ಪಾಪು, ರ್ಯಾಪು ಕೇಳ್ತಾ 

ಟಿ.ವಿ. ನಲ್ಲಿ W.WF ನೋಡ್ತಾ 
ಮೊಬೈಲ್‌ನಲ್ಲಿ ಕಷ್ಟ-ಸುಖ 
ಇಚಾರಿಸ್ತ ಸುಮ್ಮಿದ್ದು ಬಿಡು ಆರಾಮ... 
ಹಾಂ... ಹಾಗೆ... ಹಾಗೆ... 
ನೋಡ್ತಾ ಇರು ಹ್ಯಾಗೆ 

ಹ್ಯಾಗೆ ಆಗುತ್ತೆ ಮ್ಯಾಜಿಕ್ಕು! 
ನಿನ್ನೂರು ಮಂಗಾಪುರ ಅಲ್ವಾ ? 
ಈಗ ನೋಡು... 

ಹ್ಯಾಗೆ ಆಗಿದೆ ಸಿಂಗಾಪುರ ! 


ನೋಡ್ತಾ ಇದ, : 

ಹೈಟೆಕ್‌ ಆಸ್ಪತ್ರೆ ಬತ್ತದೆ 

ಯಮಗಾತ್ರ ಪವರ್‌ ಪ್ರಾಜೆಕ್ಟ್ಸ್‌ ಬಂದು 
ರಾತ್ರಿ-ಹಗಲು ದೀಪ ಉರೀತದೆ 
ಕುಡಿಯೋ ನೀರು ಬಾಟ್ಟಿನಲ್ಲಿ 

ತಂತಾನೆ ತುಂಬ್ಕೊಂಡು 

ಮನೆ ಬಾಗಿಲಿಗೆ ಬಂದು ಬೀಳವೆ 


ಎತ್ತಿನ ಬಂಡಿಗಳು 

ಏರೋಪ್ಲೆನ್‌ ಥರಾ ಹಾರ್ಕೋತ 

ಸೀದಾ ದಿಲ್ಲಿಗೇ ಹೋಗ್ಬೇಕು 

ಆಪಾಟಿ ರಸ್ತೆಗೋಳು ಬತ್ತವೆ 

ನಿನ್ನ ಮಕ್ಕಳು, ಮರಿಮಕ್ಕಳು 

ದೊಡ್ಡ ದೊಡ್ಡ ಶಾಲೆಗೆ ಹೋಗ್ತಾವೆ 
೭೧ 


ಎ.ಬಿ.ಸಿ.ಡಿ ಕಲಿತಾವೆ 
ಅಮೆರಿಕೆಗೆ ಹಾರಿ 
ಕೊಪ್ಪರಿಗೆ ಹಣ ಬಾಚ್ರಾವೆ... 


ಹೆಬ್ಬೆಟ್ಟು ಛಾಪಾಕಾಗದ 
ಸಾಲ, ಬಡ್ಡಿ, ಜಪ್ತಿ 
ಉಹುಂ ಕನಸಿನಲ್ಲೂ ಯೋಚಿಸಬ್ಯಾಡ 


ನೀ... ರಾಮ-ಕೃಷ್ಣ ಅನ್ನೋದು ಬ್ಯಾಡ - 
ಕಂಪ್ಯೂಟರ್‌ ದೇವತೆ 

ನಿನ್ನ ಮೈಮ್ಯಾಲೆ ಬಂದು 

ಖಂಡಿತ ಮೋಕ್ಷ ಕಾಣಿಸ್ತಾಳ... 


ಅದಕ್ಕೆ ಕಣಪ್ಪಾ ನಾ ಹೇಳ್ತೀನೀ ಕೇಳು... 
ನೀ ಸುಮ್ಮಿದ್ದು ಬಿಡು... 

ಬಾಯ್‌ ಮುಚ್ಕೊಂಡು... 

ಕಿವಿ ಮುಚ್ಕೊಂಡು... 

ಕಣ್ಣು ಮುಚ್ಕೊಂಡು... 


ಹಾಂ ಹಾಗೆ... ಹಾಗೆ... 
ಉಸಿರೆತ್ತಬ್ಯಾಡ.... 


೭೨ 


ಹೆಣ್ಣು ಜೀವ 


ಸೋನೆ ಮಳೆಯ ಸಂಜೆ... 

ಒಲೆಯ ಮೇಲೆ ಚಹಾ ಕುದಿಯುತ್ತಾ ಇತ್ತು 

ದೀಪ ಹಚ್ಚಿ, ಧೂಪ ಹಾಕಿ, ದೇವರನು ಬೆಚ್ಚಗಾಗಿಸಿ 
ಸ್ವೈಟರ್‌ ಏರಿಸಿ ಹಾಳೂರು... 

ಎಂದು ಇಲ್ಲದ ಕರೆಂಟಿಗೆ ಬಾಯ್ತುಂಬ ಬಯ್ದು 
ದೀಪ ಧಾರಿಣಿಯಾದೆ, ಗಾಳಿ ಬಾಗಿಲ ತಳ್ಳಿತು 


ಎದುರಲ್ಲಿ ತೋಯ್ದು ತೊಪ್ಪೆಯಾಗಿ ನಿಂತಿತ್ತು ಹೆಣ್ಣು ಜೀವ 
ಆತುಕೊಂಡಿದ್ದ ಎಳೆಯ ಕಂದಮ್ಮಗಳ ಜೋಡಿ 
ಹಾಕಿದವು ಮೋಡಿ, ತುಸುವೆ ಮೆದುವಾಯಿತು ಭಾವ 


ಕೇಳದೆಯೇ ಹೇಳದೆಯೇ 
ಎಲ್ಲವೂ ಅರ್ಥವಾದಂತೆ, ಭಾಷೆಯ ಹಂಗಿಲ್ಲದೆ 
ನೇರ ಹೃದಯವನೆ ಮುಟ್ಟಿದಂತೆ 


ಏನೂ ಮಾಡಲು ತೋಚದೆ... 

ಆರಿ ಹೋಗಲಿದ್ದ ದೀಪಕ್ಕೆ ಅಡ್ಡ ಕೈ ಹಿಡಿದು 
ಒಳಗೆ ಬಂದೆ, ಹೊರಗೆ ಹೋದೆ... 

ದೀಪ ಹೊಯ್ದಾಡುತ್ತಾ ಇತ್ತು 

ತೀರಿಕೊಂಡ ಅಜ್ಜಿ, ದೊಡ್ಡವ್ವ, ಶಕ್ಕು... 
ಯಾರೆಲ್ಲ ನಿಂತಂತಾಗಿ ಕಣ್ಣೆದುರು - 


೭೩ 


ಜಗುಲಿಯ ಮೂಲೆಗೆ ಗೋಣಿ ಹಾಸಿ 
ಬಟ್ಟಲಿಗೆ ಬಿಸಿ ಹಾಲು ಅನ್ನ ಸುರಿದು 
ಬಾಗಿಲು ಮುಚ್ಚಿ ಕಿಟಕಿ ತೆರೆದೆ 


ಇದೀಗ - 

ಕಂದಮ್ಮಗಳು ಸಮರೋಪಾದಿಯಲ್ಲಿ 
ಅವ್ವನ ಮೊಲೆಗೆ ಬಾಯಿಟ್ಟು 

ಹಾಲು ಹೀರುತ್ತಿದ್ದವು 

ತಾಯಿ ಬೆಚ್ಚಗೆ ಕಣ್ಮುಚ್ಚಿ ಮಲಗಿತ್ತು 
ವಾಸನೆ ಹಿಡಿದು ತುಸುವೆ ಬಾಲ ಅಲ್ಲಾಡಿಸಿ 


ನನ್ನ ಗುರುತಿಸಿತು ! 


೭೪ 


ಕನಕ - ಕೃಷ್ಣ 


ಕನಕ ಕುರಿ ಕಾಯುತ್ತಿದ್ದ 
ಕೃಷ್ಣ ದನ ಮೇಯಿಸುತ್ತಿದ್ದ 
ಪರಿಚಯವಾಯಿತು ಹೆಚ್ಚೇನಿಲ್ಲ... 


ಕನಕ ರೊಟ್ಟಿ ಒಯ್ಯುತ್ತಿದ್ದ 
ಕೃಷ್ಣ ಬೆಣ್ಣೆ ಹಚ್ಚುತ್ತಿದ್ದ 
ಹಂಚಿಕೊಂಡು ಉಂಡರು ಹೆಚ್ಚೇನಿಲ್ಲ... 


ಕನಕನಿಗೆ ಹಾಡು ಕಟ್ಟುವ ಹುಚ್ಚು 
ಕೃಷ್ಣನಿಗೆ ಕೊಳಲು ಅಚ್ಚುಮೆಚ್ಚು 
ಗೆಳೆತನ ಕುದುರಿತು ಹೆಚ್ಚೇನಿಲ್ಲ... 


ಕನಕ "ಬ್ಯಾ'"ಬ್ಯಾ' ಎಂದೂ 

ಕೃಷ್ಣ "ಅಂಬಾ' ಎಂದೂ 

"ಕಿರ್‌ ಕಿರ್‌ '" ಮುರ್‌ ಮುರ್‌ ' ಕೂಗು ಹಾಕಿ 
ಕೂಡಿ-ಆಡಿ ನಲಿದರು ಹೆಚ್ಚೇನಿಲ್ಲ... 

ಕೃಷ್ಣ ಮಹಾತುಂಟ, ತುಡುಗ, 
ತರಲೆ, ಜಗಳಗಂಟ... 


ಕುಲದ ನೆಲೆಯಿಲ್ಲ... ಕಾಲದ ಹಂಗಿಲ್ಲ... 
ಕನಕ ಮಣ್ಣಾದ, ಕೃಷ್ಣ ಕಲ್ಲಾದ... 
ಇದೊಂದು ಕಲ್ಲು-ಮಣ್ಣಿನ ಕತೆ ಹೆಚ್ಚೇನಿಲ್ಲ... 


ಹಿ 


& By 


AL 


as i NR. RN K ಸ WR) ಸ 


A | 
, hi 8 Wp We NS We mene Wn 
ಕ ¥ M Pgs NE A RS , ಹ . 

WH 


Soy 


್ರ್ಲಿಯ ಇವೊ ್ರ 
ತ್ವ ದ ಉರುಬಿನ 


ಅನುಭವಗಳನ್ನು ಸಂವೇದನಾತ್ಮ ಕವಾಗಿ ಪಡೆಯಲು ಭಿತುಕರಾಗಿರು' 
ವದು ಶಾ ಘನೀಯವೆನ್ನಿ ಸುತ್ತದೆ. ನಮ್ಮ ಕವಯತ್ರಿಯರಲ್ಲೇ 
ಗ್ಯ ನಿಮಗೊಂದು ವಿಶಿಷ್ಟ ಸ್ಥಾನವಿರುವುದನ್ನು ನಿಮ್ಮ ಪದ್ಯಗಳ ಮೂಲಕ 
( ನಾನು ಗುರುತಿಸಿದ್ದೆ ನೆ. 

ಕೆ.ಎಸ್‌. ನಿಸಾರ್‌ ' ಅಹಮದ್‌ 


ನಿಮ್ಮ ಕವಿತೆಗಳೆಲ್ಲಾ ಮಧುರ ಧ್ವನಿಯವು. "ಜಾತ್ರೆಯಲ್ಲಿ ಶಿವ' 
ನಿಮ್ಮೆಲ್ಲಾ ಹಿಂದಿನ ಕವತೆಗಳಿಗಿಂತ ಒಂದು ಹೆಜ್ಜೆ ಮುಂದಿದೆ. ಇದರ 
ಸರಳತೆ ಹಾಗೂ ತಿರುವುಗಳು ಬಹುಶಃ ನಿಮ್ಮ ಒಟ್ಟಾರೆ ಕಾವ್ಯದಲ್ಲೇ 
ವಿಶಿಷ್ಟವೆನಿಸುವಂಥವು. 

ಕೆ.ವಿ. ತಿರುಮಲೇಶ್‌ 


ಸವಿತಾ ಕಾವ್ಯ ತಂಗಾಳಿಯಂತೆ...... 
ದೇವನೂರ ಮಹಾದೇವ 


